ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೩ | ಬೆಂಗಳೂರು, ಗುರುವಾರ , ಅಕ್ಟೋಬರ್ ೧೧, ೨೦೧೮ ( ಆಶ್ವಯುಜ ೧೯ , ಶಕ ವರ್ಷ ೧೯೪೦ ) | ಸಂಚಿಕೆ ೪೧ 
Volume 153 | Bengaluru, Thursday , October 11 , 2018 ( Aashwayuja 19, Shaka Varsha 1940) | Issue 41. 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ , 
ಕೋಲಾರ , ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 

ಪುರಸಭಾ ಕಾರ್ಯಾಲಯ , ಮದ್ದೂರು 
ಸಂಖ್ಯೆ : ಪುಸಮ / ಪಅ // ಸಿ.ಆರ್ /6 / 2018 - 19, ದಿನಾಂಕ: 27 - 09 - 2018 

ಕರಡು ಅಧಿಸೂಚನೆ 
ಈ ಮೂಲಕ ಮದ್ದೂರು ಪುರಸಭೆ ವ್ಯಾಪ್ತಿಯ ಸಾರ್ವಜನಿಕರಿಗೆ ಹಾಗೂ ಉದ್ದಿಮೆದಾರರಿಗೆ ತಿಳಿಯಡಿಸುವುದೇನೆಂದರೆ ಕರ್ನಾಟಕ ಪುರಸಭೆ 
ಕಾಯ್ದೆ 1964 ಕಲಂ 324 , 325 ರಂತೆ ವಿವಿಧ ರೀತಿಯ ಉದ್ದಿಮೆಗಳಿಗೆ ಪರವಾನಗಿಯ ಜಾಹಿರಾತು ದರವನ್ನು ದಿನಾಂಕ: 17 - 05 - 2017 ರಂದು ನಡೆದ 
ಸಾಮಾನ್ಯ ಸಭೆಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ವಿವಿಧ ರೀತಿಯ ಉದ್ದಿಮೆಗಳ ಪರವಾನಗಿಗೆ ಮತ್ತು ಜಾಹೀರಾತು ದರವನ್ನು ನಿಗಧಿಪಡಿಸಲಾಗಿರುತ್ತದೆ. 
ಯಾವುದೇ ವ್ಯಕ್ತಿ, ಸಂಘ ಸಂಸ್ಥೆಗಳು ಸದರಿ ಕರಡು ಉದ್ದಿಮೆ ಪರವಾನಗಿಯ ದರಗಳ ಬಗ್ಗೆ ತಮ್ಮ ಆಕ್ಷೇಪಣೆಗಳು ಇದ್ದಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಗೊಂಡ 30 ದಿನಗಳೊಳಗೆ ಲಿಖಿತವಾಗಿ ಈ ಕಛೇರಿಗೆ ಸಲ್ಲಿಸಬಹುದಾಗಿದೆ. ಅವಧಿ ಮುಗಿದ ನಂತರ ಬಂದ ಯಾವುದೇ ಆಕ್ಷೇಪಣೆಗಳನ್ನು 
ಪರಿಗಣಿಸಲಾಗುವುದಿಲ್ಲ ಎಂದು ತಿಳಿಯಪಡಿಸಿದೆ. ಕರಡು ಪರವಾನಗಿಯ ದರಗಳನ್ನು ಈ ಕೆಳಗಿನ ಅನುಬಂಧದಲ್ಲಿ ನಿಗಧಿಪಡಿಸಿದೆ. 

ಜಾಹೀರಾತು ತೆರಿಗೆ 

ದರ ಪ್ರತಿ , ಅಡಿಗೆ | ನೆಲ ಬಾಡಿಗೆ ಪ್ರತಿ. 
ಕ್ರ. ಸಂ . ಜಾಹಿರಾತು ವಿವರ 

- ಒಟ್ಟು 
ರೂ . ಗಳಲ್ಲಿ ಅಡಿಗೆ ರೂ . ಗಳಲ್ಲಿ ರೂ . ಗಳಲ್ಲಿ 
- 3 


ಷರಾ 


ತಾತ್ಕಾಲಿಕವಾಗಿ ಅಳವಡಿಸುವ 
ಬ್ಯಾನರ್‌ಗಳು / ಪ್ಲೆಕ್ಸ್ ದಿನ ಒಂದಕ್ಕೆ 


| 


1.50 


1 .50 


| 


- 


1.50 


1. 50 


ಫೇಲ್ಆಡ್ಸ್ 


ದೀಪಾಲಂಕಾರ ಸಹಿತ 


| 


25 . 00 


25.00 


20.00 


45 . 00 


20 . 00 


15 . 00 


35 .00 


40 . 00 


40. 00 


ದೀಪಾಲಂಕಾರ ರಹಿತ 
ವಿದ್ಯುತ್/ ಟೆಲಿಪೋನ್ ಕಂಬಗಳಿಗೆ 
ಅಳವಡಿಸುವ ಜಾಹೀರಾತುಗಳು 
ಹೋರ್ಡಿಂಗ್‌ಗಳು 
1 ರಿಂದ 20 ಚ. ಮೀ . ವರೆಗೆ 


1400.00 


20 ರಿಂದ 30 ಚ. ಮೀ . ವರೆಗೆ 


2000. 00 


ಈ ) 


30 ಚ. ಮೀ . ಮೇಲ್ಪಟ್ಟು 


50.00 


00. 00 


50. 00 


(೫೮೩ ) 


೫೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೧ , ೨೦೧೮ 


ಭಾಗ ೬ 


ಜಾಹಿರಾತು ವಿವರ 


ದರ ಪ್ರತಿ . ಅಡಿಗೆ | ನೆಲ ಬಾಡಿಗೆ ಪ್ರತಿ . 

ರೂ . ಗಳಲ್ಲಿ 


ಒಟ್ಟು 
ರೂ . ಗಳಲ್ಲಿ 


ಷರಾ 


ವಾಹನಗಳಲ್ಲಿ ಜಾಹೀರಾತು ದಿನ ಒಂದಕ್ಕೆ 


300 . 00 


300 .00 


ಉದ್ದಿಮೆ ಸ್ಥಳಗಳಲ್ಲಿ ಕಂಪನಿ ಉತ್ಪಾದನೆಯ 

20. 00 

20.00 
ಪ್ರಚಾರ ಫಲಕಗಳು 
PD - 24 

ಮುಖ್ಯಾಧಿಕಾರಿ 
SC - 05 

ಪುರಸಭೆ - ಮದ್ದೂರು 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 21 ಭೂಸ್ವಾಚ 2018 ಬೆಂಗಳೂರು, ದಿನಾಂಕ: 07.09.2018. 
ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆ ನಿರ್ಮಾಣಕ್ಕಾಗಿ ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕು, ಮಾಡದಕೆರೆ 
ಹೋಬಳಿ, ದೊಡ್ಡಘಟ್ಟ ಗ್ರಾಮದ ವಿವಿಧ ಸರ್ವೆ ನಂಬರ್‌ಗಳಿಗೆ ಸೇರಿದ 27 -22 ಎಕರೆ ಜಮೀನು ಭೂಸ್ವಾಧೀನಪಡಿಸಲು ಭೂಸ್ವಾಧೀನ ಕಾಯ್ದೆ 
ಕಲಂ 11 (1) ರಡಿಯಲ್ಲಿ ತುಮಕೂರು ಜಿಲ್ಲಾಧಿಕಾರಿಯವರ ಪ್ರಾಥಮಿಕ ಅಧಿಸೂಚನೆ ಸಂಖ್ಯೆ: ವಿಭೂಸ್ವಾ/ ಭಮೇಯೋ /ಸಿಆರ್ - 2/2016 - 17 , ದಿನಾಂಕ: 
07.02. 2017ರಲ್ಲಿ ಹೊರಡಿಸಿರುತ್ತಾರೆ. ಸದರಿ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ : 27.04 .2017 ರಂದು ಪ್ರಕಟವಾಗಿದ್ದು, ಗ್ರಾಮ 
ಛಾವಡಿಯಲ್ಲಿ ದಿನಾಂಕ: 09.05.2017 ರಂದು ಪ್ರಚುರಪಡಿಸಲಾಗಿದೆ. ಪ್ರಾಥಮಿಕ ಅಧಿಸೂಚನೆಯನ್ನು ಗ್ರಾಮ ಛಾವಡಿಯಲ್ಲಿ ಪ್ರಚುರಪಡಿಸಿದ ದಿನಾಂಕದಿಂದ 
ಒಂದು ವರ್ಷದೊಳಗಾಗಿ ಅಂದರೆ , ದಿನಾಂಕ: 08.05.2018ರೊಳಗಾಗಿ ಕಲಂ 19 (1) ಮತ್ತು 19 ( 2) ರ ಅಧಿಸೂಚನೆಗೆ ಅನುಮೋದನೆ ಪಡೆಯಬೇಕಾಗಿತ್ತು. 
ಆದರೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಭದ್ರಾ ಮೇಲ್ದಂಡೆ ಯೋಜನೆ, ಚಿತ್ರದುರ್ಗ ಇವರು ಪತ್ರ ದಿನಾಂಕ: 21.03. 2018 ರಲ್ಲಿ ಕಾರ್ಯಪಾಲಕ 
ಅಭಿಯಂತರರು, ಭದ್ರಾ ಮೇಲ್ದಂಡೆ ಯೋಜನೆ, ಹೊಸದುರ್ಗ ಇವರು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಂಯುಕ್ತ ಮೋಜಿಣಿ ನಡೆಸಿ, ವರದಿ ಸಲ್ಲಿಸಿದ್ದು, 
ತಹಶೀಲ್ದಾರ್‌ ಹೊಸದುರ್ಗ ಇವರು ಈ ಭೂಸ್ವಾಧೀನದಿಂದ ಭಾದಿತರಾಗುವ ಕುಟುಂಬಗಳ ಸಮೀಕ್ಷೆ ನಡೆಸಿ , ಪುನರ್‌ವಸತಿ ಮತ್ತು ಪುನರ್ ನಿರ್ಮಾಣ 
ವ್ಯವಸ್ಥೆಗೆ ಕುರಿತಂತೆ, ಶೇಕಡ 50ಕ್ಕಿಂತ ಹೆಚ್ಚಿನ ಜಮೀನು ಕಳೆದುಕೊಳ್ಳುವ ರೈತರ ಬಾಬು ಭೂಹಿಡುವಳಿ ದೃಢೀಕರಣ ಬಾಕಿ ಇರುತ್ತದೆ. ಸದರಿ ಯೋಜನೆಯ 
ಕಲಂ 45ರನ್ವಯ ಜಿಲ್ಲಾ ಮಟ್ಟದ ಯೋಜನಾ ಸಮಿತಿ ಜಿಲ್ಲಾಧಿಕಾರಿ, ಚಿತ್ರದುರ್ಗ ಇವರಿಗೆ ದಿನಾಂಕ: 29.01.2018 ರಂದು ಪ್ರಸ್ತಾವನೆ ಸಲ್ಲಿಸಿದ್ದು, 
ಅನುಮೋದನೆ ಬಾಕಿ ಇರುತ್ತದೆ. ಸದರಿ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ, ಕಲಂ 18(3)ರಡಿ ಆರ್ & ಆರ್ ವ್ಯಾಪ್ತಿಯ ಕರಡುಯಾದಿಯನ್ನು 
ತಯಾರಿಸಿ , 19 ( 2) ರಡಿ ಅನುಮೋದನೆ ಪಡೆದು, ರಾಜ್ಯ ಪತ್ರ ಹಾಗೂ ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರಕಟಿಸುವ ಕ್ರಮ ಪೂರ್ಣಗೊಳಬೇಕಿರುತ್ತದೆ . ಆದುದ್ದರಿಂದ 

ಲ್ಲಿ ಕಲಂ 19(1) ರ ಅಂತಿಮ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಆರು ತಿಂಗಳ ವರೆಗೆ ಕಾಲಾವಕಾಶವನ್ನು ವಿಸ್ತರಣೆ ಮಾಡಲು 
ಕೋರಿರುತ್ತಾರೆ. ಅದರಂತೆ ಪ್ರಕರಣವನ್ನು ಪರಿಶೀಲಿಸಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 21 ಭೂಸ್ವಾಚ 2018, ದಿನಾಂಕ: 28. 05.2018 ರಲ್ಲಿ 
ಭೂಸ್ವಾಧೀನ ಕಾಯ್ದೆ ಕಲಂ 19 (1)ರಡಿ ಅಂತಿಮ ಅಧಿಸೂಚನೆ ಹೊರಡಿಸಲು ದಿನಾಂಕ: 08.05 .2018 ರಿಂದ 07. 08.2018 ರವರೆಗೆ ಕಾಲವಕಾಶ ವಿಸ್ತರಿಸಿ 
ಆದೇಶಿಸಿದೆ. ಪುನಃ ವಿಶೇಷ ಭೂಸ್ವಾಧೀನಾಧಿಕಾರಿ, ಭದ್ರಾ ಮೇಲ್ದಂಡೆ ಯೋಜನೆ, ಚಿತ್ರದುರ್ಗ ಪತ್ರ ದಿನಾಂಕ: 26.07.2018 ರಲ್ಲಿ ಭೂಸ್ವಾಧೀನ ಕಾಯ್ದೆ 
ಕಲಂ 16 (2 )ರಡಿ ತಯಾರಿಸಿ ಸಲ್ಲಿಸಲಾದ ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕರಡು ಯಾದಿ ಆಕ್ಷೇಪಣೆಯೊಂದಿಗೆ ಹಿಂದಿರುಗಿದೆ. 

ಸದರಿ ಆಕ್ಷೇಪಣೆಗಳಿಗೆ ಸಮರ್ಪಕ ಉತ್ತರ ಸಿದ್ದಪಡಿಸಿ ಸಲ್ಲಿಸಿ ಅನುಮೋದನೆ ಪಡೆದು ಕಲಂ 19(1)ರ ಅಂತಿಮ ಅಧಿಸೂಚನೆಗೆ ಸಲ್ಲಿಸಲು 
ದಿನಾಂಕ: 07.08 .2018 ರಿಂದ ಕಾಲಾವಕಾಶ ವಿಸ್ತರಿಸಲು ಕೋರಿಕೆ ಸಲ್ಲಿಸಿರುತ್ತಾರೆ. 

ವಿಶೇಷ ಭೂಸ್ವಾಧೀನಾಧಿಕಾರಿ , ಭದ್ರಾ ಮೇಲ್ದಂಡೆ ಯೋಜನೆ ಇವರು ದಿನಾಂಕ:24 . 05.2018ರ ಪತ್ರದಲ್ಲಿ ತಿಳಿಸಿರುವ ಕಾರಣಗಳ ಹಿನ್ನಲೆಯಲ್ಲಿ 
ಹಾಗೂ ಈ ಯೋಜನೆಯು ಸಾರ್ವಜನಿಕ ಹಿತಾಸಕ್ತಿಯನ್ನು ಒಳಗೊಂಡಿರುವುದರಿಂದ, “ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಸೂಕ್ತ ಪರಿಹಾರದ ಹಕ್ಕು , 
ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ - 2013ರ ಕಲಂ 19 ( 7) ರಡಿ ಸರ್ಕಾರವು ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪ್ರಕರಣದಲ್ಲಿ 19 (1) ರಡಿ 
ಅಂತಿಮ ಅಧಿಸೂಚನೆ ಹೊರಡಿಸಲು ದಿನಾಂಕ: 07.08.2018 ರಿಂದ 06. 11 .2018 ರವರೆಗೆ ಅಂದರೆ ಒಟ್ಟು ಮೂರು ತಿಂಗಳುಗಳಿಗೆ ಕಾಲಾವಕಾಶ ವಿಸ್ತರಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಉಮಾದೇವಿ.ಆರ್ 
PR-116 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 25 

ಕಂದಾಯ ಇಲಾಖೆ (ಭೂಸ್ವಾಧೀನ- 2) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 02 ಭೂಸ್ವಾಚ 2018 ಬೆಂಗಳೂರು, ದಿನಾಂಕ: 07 .09 .2018. 
ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆ ನಿರ್ಮಾಣಕ್ಕಾಗಿ ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕು, ಮಾಡದಕೆರೆ 
ಹೋಬಳಿ, ಕಂಚಿಹಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್‌ಗಳಿಗೆ ಸೇರಿದ 41 - 31 ಎಕರೆ ಜಮೀನು ಭೂಸ್ವಾಧೀನಪಡಿಸಲು ಭೂಸ್ವಾಧೀನ ಕಾಯ್ದೆ ಕಲಂ 11(1) 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


೫೮೫ 


ರಡಿಯಲ್ಲಿ ಚಿತ್ರದುರ್ಗ ಜಿಲ್ಲಾಧಿಕಾರಿಯವರ ಪ್ರಾಥಮಿಕ ಅಧಿಸೂಚನೆ ಸಂಖ್ಯೆ: ವಿಭೂಸ್ವಾ/ ಬ್ರಮೇಯೋ / ಸಿಆರ್ -2 /2017 -18, ದಿನಾಂಕ: 29.06.2017ರಲ್ಲಿ 
ಹೊರಡಿಸಿರುತ್ತಾರೆ. ಸದರಿ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ: 17.08.2017 ರಂದು ಪ್ರಕಟವಾಗಿದ್ದು, ಗ್ರಾಮ ಛಾವಡಿಯಲ್ಲಿ ದಿನಾಂಕ: 
01.09. 2017 ರಂದು ಪ್ರಚುರಪಡಿಸಲಾಗಿದೆ . ಪ್ರಾಥಮಿಕ ಅಧಿಸೂಚನೆಯನ್ನು ಗ್ರಾಮ ಛಾವಡಿಯಲ್ಲಿ ಪ್ರಚುರಪಡಿಸಿದ ದಿನಾಂಕದಿಂದ ಒಂದು ವರ್ಷದೊಳಗಾಗಿ 
ಅಂದರೆ, ದಿನಾಂಕ: 30.08.2018ರೊಳಗಾಗಿ ಕಲಂ 19 (1) ಮತ್ತು 19 ( 2) ರ ಅಧಿಸೂಚನೆಗೆ ಅನುಮೋದನೆ ಪಡೆಯಬೇಕಾಗಿತ್ತು. ಆದರೆ ವಿಶೇಷ 
ಭೂಸ್ವಾಧೀನಾಧಿಕಾರಿ, ಭದ್ರಾ ಮೇಲ್ದಂಡೆ ಯೋಜನೆ, ಚಿತ್ರದುರ್ಗ ಇವರು ಪತ್ರ ದಿನಾಂಕ: 26.07.2018 ರಲ್ಲಿ ಕಾರ್ಯಪಾಲಕ ಅಭಿಯಂತರರು, ಭದ್ರಾ 
ಮೇಲ್ದಂಡೆ ಯೋಜನೆ, ಹಿರಿಯೂರು ಕ್ಯಾಂಪ್ ಚಿತ್ರದುರ್ಗ ರವರು ಭೂಸ್ವಾಧೀನಪಡಿಸಿಕೊಳ್ಳಬೇಕಾದ ಜಮೀನುಗಳಿಗೆ ಪಕ್ಕ ಜೋಡಿಯಾಗಬೇಕಾಗಿದ್ದು, 
ಇಲಾಖೆಯ ಅಧಿಕಾರಿಗಳು ವಿಧಾನಸಭಾ ಚುನಾವಣೆ ತೊಡಗಿದ್ದ ಕಾರಣ, ಸಂಯುಕ್ತ ಮೋಜಿಣಿ ಹಾಗೂ ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಸಮೀಕ್ಷೆ 
ನಡೆಸಲು ವಿಳಂಬವಾದ ಕಾರಣ ಹಾಗೂ ನೂತನ ವಿಧಾನಸಭಾ ಸದಸ್ಯರೊಂದಿಗೆ ಚರ್ಚಿಸಿ, ಸಮಿತಿ ರಚನೆಗೆ ಪ್ರಸ್ತಾವನೆ ಪಡೆದು ಜಿಲ್ಲಾಧಿಕಾರಿಗೆ 
ಸಲ್ಲಿಸಲಾಗಿದೆ. ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ, ಕಲಂ 16 ( 2 ) ರಡಿ ಅನುಮೋದನೆ ಪಡೆದು ನಂತರ ಕಲಂ 19 (1) ರ ಅಂತಿಮ ಅಧಿಸೂಚನೆಗೆ 
ಪ್ರಸ್ತಾವನೆ ಸಲ್ಲಿಸಬೇಕಾಗಿರುತ್ತದೆ. ಈ ಕಾರಣದಿಂದ ಕಾಯ್ದೆಯ ಕಲಂ 19 ( 7) ರಡಿ ದಿನಾಂಕ: 17. 08 .2018 ರಿಂದ ಅನ್ವಯಿಸುವಂತೆ ಮುಂದಿನ 06 ತಿಂಗಳು 
ಕಾಲಾವಕಾಶ ವಿಸ್ತರಿಸುವಂತೆ ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸಿರುತ್ತಾರೆ. 

ವಿಶೇಷ ಭೂಸ್ವಾಧೀನಾಧಿಕಾರಿ , ಭದ್ರಾ ಮೇಲ್ದಂಡೆ ಯೋಜನೆ ಇವರು ದಿನಾಂಕ: 26.07 .2018ರ ಪತ್ರದಲ್ಲಿ ತಿಳಿಸಿರುವ ಕಾರಣಗಳ ಹಿನ್ನಲೆಯಲ್ಲಿ 
ಹಾಗೂ ಈ ಯೋಜನೆಯು ಸಾರ್ವಜನಿಕ ಹಿತಾಸಕ್ತಿಯನ್ನು ಒಳಗೊಂಡಿರುವುದರಿಂದ, “ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಸೂಕ್ತ ಪರಿಹಾರದ ಹಕ್ಕು , 
ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ - 2013ರ ಕಲಂ 19 ( 7) ರಡಿ ಸರ್ಕಾರವು ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪ್ರಕರಣದಲ್ಲಿ 19(1)ರಡಿ 
ಅಂತಿಮ ಅಧಿಸೂಚನೆ ಹೊರಡಿಸಲು ದಿನಾಂಕ: 01.09.2018 ರಿಂದ 31.10 .2018 ರವರೆಗೆ ಅಂದರೆ ಎರಡು ತಿಂಗಳುಗಳಿಗೆ ಕಾಲಾವಕಾಶ ವಿಸ್ತರಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಉಮಾದೇವಿ. ಆರ್ 
PR-117 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 25 

ಕಂದಾಯ ಇಲಾಖೆ (ಭೂಸ್ವಾಧೀನ- 2 ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 03 ಭೂಸ್ವಾಚ 2018 ಬೆಂಗಳೂರು, ದಿನಾಂಕ: 07.09.2018. 
ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆ ನಿರ್ಮಾಣಕ್ಕಾಗಿ ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕು, ಮಾಡದಕೆರೆ 
ಹೋಬಳಿ, ದೊಡ್ಡಕಿಟ್ಟದಹಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್‌ಗಳಿಗೆ ಸೇರಿದ 49 -01 ಎಕರೆ ಜಮೀನು ಭೂಸ್ವಾಧೀನಪಡಿಸಲು ಭೂಸ್ವಾಧೀನ ಕಾಯ್ದೆ 
ಕಲಂ 11 (1) ರಡಿಯಲ್ಲಿ ಚಿತ್ರದುರ್ಗ ಜಿಲ್ಲಾಧಿಕಾರಿಯವರ ಪ್ರಾಥಮಿಕ ಅಧಿಸೂಚನೆ ಸಂಖ್ಯೆ : ವಿಭೂಸ್ವಾ/ ಭ್ರಮೇಯೋ /ಸಿಆರ್ -1/2017 - 18 , ದಿನಾಂಕ: 
29.06. 2017ರಲ್ಲಿ ಹೊರಡಿಸಿರುತ್ತಾರೆ. ಸದರಿ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ: 17. 08. 2017 ರಂದು ಪ್ರಕಟವಾಗಿದ್ದು, ಗ್ರಾಮ ಛಾವಡಿಯಲ್ಲಿ 
ದಿನಾಂಕ: 01.09.2017 ರಂದು ಪ್ರಚುರಪಡಿಸಲಾಗಿದೆ. ಪ್ರಾಥಮಿಕ ಅಧಿಸೂಚನೆಯನ್ನು ಗ್ರಾಮ ಛಾವಡಿಯಲ್ಲಿ ಪ್ರಚುರಪಡಿಸಿದ ದಿನಾಂಕದಿಂದ ಒಂದು 
ವರ್ಷದೊಳಗಾಗಿ ಅಂದರೆ, ದಿನಾಂಕ : 30.08.2018ರೊಳಗಾಗಿ ಕಲಂ 19(1) ಮತ್ತು 19 ( 2) ರ ಅಧಿಸೂಚನೆಗೆ ಅನುಮೋದನೆ ಪಡೆಯಬೇಕಾಗಿತ್ತು. ಆದರೆ 
ವಿಶೇಷ ಭೂಸ್ವಾಧೀನಾಧಿಕಾರಿ , ಭದ್ರಾ ಮೇಲ್ದಂಡೆ ಯೋಜನೆ, ಚಿತ್ರದುರ್ಗ ಇವರು ಪತ್ರ ದಿನಾಂಕ: 26. 07. 2018 ರಲ್ಲಿ ಕಾರ್ಯಪಾಲಕ ಅಭಿಯಂತರರು, 
ಭದ್ರಾ ಮೇಲ್ದಂಡೆ ಯೋಜನೆ, ಹಿರಿಯೂರು ಕ್ಯಾಂಪ್ ಚಿತ್ರದುರ್ಗ ರವರು ಭೂಸ್ವಾಧೀನಪಡಿಸಿಕೊಳ್ಳಬೇಕಾದ ಜಮೀನುಗಳಿಗೆ ಪಕ್ಕ ಜೋಡಿಯಾಗಬೇಕಾಗಿದ್ದು , 
ಇಲಾಖೆಯ ಅಧಿಕಾರಿಗಳು ವಿಧಾನಸಭಾ ಚುನಾವಣೆ ತೊಡಗಿದ್ದ ಕಾರಣ, ಸಂಯುಕ್ತ ಮೋಜಿಣಿ ಹಾಗೂ ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಸಮೀಕ್ಷೆ 
ನಡೆಸಲು ವಿಳಂಬವಾದ ಕಾರಣ ಹಾಗೂ ನೂತನ ವಿಧಾನಸಭಾ ಸದಸ್ಯರೊಂದಿಗೆ ಚರ್ಚಿಸಿ, ಸಮಿತಿ ರಚನೆಗೆ ಪ್ರಸ್ತಾವನೆ ಪಡೆದು ಜಿಲ್ಲಾಧಿಕಾರಿಗೆ 
ಸಲ್ಲಿಸಲಾಗಿದೆ. ಇದಲ್ಲದೆ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ, ಕಲಂ 16( 2) ರಡಿ ಅನುಮೋದನೆ ಪಡೆದು ನಂತರ ಕಲಂ 19(1) ರ ಅಂತಿಮ 
ಅಧಿಸೂಚನೆಗೆ ಪ್ರಸ್ತಾವನೆ ಸಲ್ಲಿಸಬೇಕಾಗಿರುತ್ತದೆ. ಅದರಂತೆ ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲ. ಆದಕಾರಣ ಕಾಯ್ದೆಯ ಕಲಂ 19 ( 7) ರಡಿ ದಿನಾಂಕ: 17.08.2018 
ರಿಂದ ಮುಂದಿನ 06 ತಿಂಗಳು ಕಾಲಾವಕಾಶ ವಿಸ್ತರಿಸುವಂತೆ ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸಿರುತ್ತಾರೆ. 

ವಿಶೇಷ ಭೂಸ್ವಾಧೀನಾಧಿಕಾರಿ, ಭದ್ರಾ ಮೇಲ್ದಂಡೆ ಯೋಜನೆ ಇವರು ದಿನಾಂಕ: 26. 07 .2018ರ ಪತ್ರದಲ್ಲಿ ತಿಳಿಸಿರುವ ಕಾರಣಗಳ ಹಿನ್ನಲೆಯಲ್ಲಿ 
ಹಾಗೂ ಈ ಯೋಜನೆಯು ಸಾರ್ವಜನಿಕ ಹಿತಾಸಕ್ತಿಯನ್ನು ಒಳಗೊಂಡಿರುವುದರಿಂದ, “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಸೂಕ್ತ ಪರಿಹಾರದ ಹಕ್ಕು , 
ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ - 2013ರ ಕಲಂ 19 ( 7) ರಡಿ ಸರ್ಕಾರವು ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪ್ರಕರಣದಲ್ಲಿ 19(1)ರಡಿ 
ಅಂತಿಮ ಅಧಿಸೂಚನೆ ಹೊರಡಿಸಲು ದಿನಾಂಕ: 30. 08. 2018 ರಿಂದ 30.11 .2018 ರವರೆಗೆ ಅಂದರೆ ಒಟ್ಟು ಮೂರು ತಿಂಗಳುಗಳಿಗೆ ಕಾಲಾವಕಾಶ ವಿಸ್ತರಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಉಮಾದೇವಿ. ಆರ್ 
PR -118 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC -25 

ಕಂದಾಯ ಇಲಾಖೆ (ಭೂಸ್ವಾಧೀನ- 2) 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧, ೨೦೧೮ 

೫೮೬ 
ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ, ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರ ಹಕ್ಕು , ಪುನರ್‌ವಸತಿ 
ಮತ್ತು ಪುನರ್‌ನಿರ್ಮಾಣ ಕಾಯ್ದೆ - 2013ರ ( ದಿನಾಂಕ:01 - 01 - 2014 ರಿಂದ ಜಾರಿಗೆ ಬಂದ ಅಧಿಸೂಚನೆ ಪ್ರಕಾರ) ರೊಂದಿಗೆ ಓದಲಾದ ಕಲಂ - 11 (1) ರಲ್ಲಿ ಮಾಡಿದ. 

- ಅಧಿಸೂಚನೆ | 

ಸಂ : ವಿಭೂಸ್ವಾ/ ಭಮೇಯೋ /ಸಿಆರ್ - 6 /2017 - 18 , ದಿನಾಂಕ: 15 - 09 - 2018 
ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆಯಡಿಯಲ್ಲಿ ಚಿತ್ರದುರ್ಗ ಶಾಖಾ ಕಾಲುವೆ 
ನಿರ್ಮಾಣಕ್ಕಾಗಿ ಹಿರಿಯೂರು ತಾಲ್ಲೂಕು, ಐಮಂಗಲ ಹೋಬಳಿ , ಭರಂಪುರ ಗ್ರಾಮದಲ್ಲಿ 54 - 37 ಎಕರೆ/ ಗುಂಟೆ ಜಮೀನನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ಭೂಸ್ವಾಧೀನ ಪಡಿಸಿಕೊಳ್ಳಲು ಈ 
ಕುರಿತು ಬೇಕಾಗುವುದೆಂದು ಮಾನ್ಯ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರಿಗೆ ಕಂಡು ಬಂದಿದೆ. 

ಈ ಮೂಲಕ ತಿಳಿಸುವುದೇನೆಂದರೆ , ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ -2013ರ 
( ದಿನಾಂಕ: 01 - 01- 2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ಕರ್ನಾಟಕ ಸರ್ಕಾರದ ಆದೇಶ ಸಂ :ಕಂಇ:18 :ಆರ್. ಇ.ಹೆಚ್. 2014 ದಿನಾಂಕ: 06- 02 - 2014 ರಂತೆ ಹೊಸ ಕಾಯ್ದೆ -2013ರ 
ಕಲಂ 11 ರ ಸೌಲಭ್ಯದ ಮೇರೆಗೆ (2013 ಕೇಂದ್ರದ 30 ನೇ ಕಾಯ್ದೆ ) ಸದರಿ ಕಾನೂನಿನ ಕಲಂ- 12 ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ. 
ಚಿತ್ರದುರ್ಗ ರವರು ಈ ಮೂಲಕ ಕಾರ್ಯಪಾಲನೆ ಪ್ರಾಧಿಕಾರವನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಭದ್ರಾ ಮೇಲ್ದಂಡೆ ಯೋಜನೆ, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ, ಚಿತ್ರದುರ್ಗ ಇವರಿಗೆ 
ನೀಡಲಾಗಿದೆ ಹಾಗೂ ಕಲಂ - 43 ರ ಮೇರೆಗೆ ಪುನರ್‌ವಸತಿ ಮತ್ತು ಪುನರ್‌ ನಿರ್ಮಾಣ ಅಧಿಕೃತ ಪ್ರಾಧಿಕಾರದ ಕಾರ್ಯಪಾಲನೆಯನ್ನು ಅಪರ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಇವರಿಗೆ ನೀಡಲಾಗಿದೆ. 


ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರ ಹಕ್ಕು, ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ -2013 ರನ್ವಯ ಕಲಂ -6(2) ರ ಅಡಿಯಲ್ಲಿ ನೀರಾವರಿ 
ಯೋಜನೆಗಳಿಗಾಗಿ ಭೂಸ್ವಾಧೀನಪಡಿಸುವಾಗ ಪರಿಸರದ ಮೇಲಿನ ಪರಿಣಾಮ ನಿರ್ಧರಣದ ಅಂಶ ( EnvironmentalImpact Assessment) ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರದ ಪರಿಸರ ಮತ್ತು 
ಅರಣ್ಯ ಇಲಾಖೆಯ ಪತ್ರದ ನಂ . ಜೆ- 2011 /7 /2009 - 1ಎ.1 Dated:05 - 01- 2010 ರ ನಡವಳಿಯಲ್ಲಿ ತೀರುವಳಿ ( Environmental Clearance ) ನೀಡಲಾಗಿರುತ್ತದೆ. ಹಾಗಾಗಿ ಸಾಮಾಜಿಕ 
ನಿರ್ಧರಣದ ಅಂಶ (Environmental Impact Assessment ) ಈ ನೀರಾವರಿ ಯೋಜನೆಗೆ ಅನ್ವಯಿಸುವುದಿಲ್ಲವೆಂದು ಸ್ಪಷ್ಟಿಕರಿಸಿದೆ. 

2013 ರ ಕಾಯ್ದೆ ಕಲಂ- 15 (1) ರ ಮೇರೆಗೆ ಆಸಕ್ತಿಯುಳ್ಳವರು ತಮ್ಮ ತಂಟೆ ತಕರಾರುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ 60 ದಿನದೊಳಗೆ ಈ ಕಾರ್ಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕು. 
ನಂತರ ಬಂದ ಅರ್ಜಿಗಳನ್ನು ಯಾವುದೇ ಮುನ್ಸೂಚನೆ ನೀಡದೆ ವಿಲೇಗೆ ಹಾಕಲಾಗುವುದು. 

ಈ ಜಮೀನು ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಿಣಿದಾರರಿಗಾಗಲಿ ಅಥವಾ ಈ ಕೆಲಸ ಮಾಡುವವರಿಗೆ ಯಾರೂ ಅಡ್ಡಿ ಮಾಡಕೂಡದೆಂದು 
ಎಚ್ಚರಿಸಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ- 2013ರ ಕಲಂ-ll(4) ರ ಮೇರೆಗೆ ಈ ಅಧಿಸೂಚನೆ 
ಪ್ರಕಟಗೊಂಡ ದಿನಾಂಕ ದಿಂದ ಸದರಿ ಸ್ವಾಧೀನಪಡಿಸಿಕೊಳ್ಳಿರುವ ಭೂಮಿಯನ್ನು ಒಪ್ಪಂದದ ಮೇರೆಗೆ ವಿಕ್ರಯಿಸುವ, ಭೋಗ್ಯಕ್ಕೆ ಅಡವಿಡುವ, ಅನುಭವ ಬದಲಾಯಿಸುವ ಅಥವಾ ಇನ್ನಾವುದೇ 


೫೮೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 

ಭಾಗ ೬ 
ರೀತಿಯ ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳಲು ನಿರ್ಭಂಧಿಸಿದೆ. ಅಂತಹ ಯಾವುದೇ ಕ್ರಯ ಅಥವಾ ಇನ್ನಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಐತೀರ್ಪು ರಚಿಸುವಾಗ ಗಣನೆಗೆ 
ತೆಗೆದುಕೊಳ್ಳದೇ ಅಂತಿಮವಾಗಿ ಸದರಿ ಕಾಯ್ದೆ ಅನ್ವಯ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು 
ಭದ್ರಾ ಮೇಲ್ದಂಡೆ ಯೋಜನೆ 

ಚಿತ್ರದುರ್ಗ 


ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 
ಚಿತ್ರದುರ್ಗ 


ಜಿಲ್ಲೆ: ಚಿತ್ರದುರ್ಗ 


ಹೋಬಳಿ : ಐಮಂಗಲ 


ಗ್ರಾಮ : ಭರಂಪುರ 


ತಾಲ್ಲೂಕು: ಹಿರಿಯೂರು 

ಪಹಣಿಯಂತೆ 


ಚಕ್ಕುಬಂದಿ 


೫ 
) 


ಸಾಗುವಳಿದಾರರ ಹೆಸರು 


ಖಾತೆದಾರರ ಹೆಸರು 


| 


ವಿಸ್ತೀರ್ಣ 
ಎ - ಗು 


ಹಿಸ್ಸಾ 


ತರಹ 


ಭೂಸ್ವಾಧೀನ 

ವಿವರ 
ವಿಸ್ತೀರ್ಣ 
ಎ - ಗು 


ಸ. ನಂ . 


ಷರಾ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ನಂ . 


4 


5 


6 


7 . 


9 


. 


10 


- 11 


12 | 
1 - 15 


397 


2 - 00 | ಖಿಷ್ಠಿ 


ಸ . ನಂ . 257 


ಸ . ನಂ . 254 


ಸ . ನಂ . 254 


ಸ. ನಂ .391 / 2 


ಕೆಂಚಮ್ಮ ಕೋಂ ರಂಗಪ್ಪ ಕೆಂಚಮ್ಮ ಕೋಂ ರಂಗಪ್ಪ 
| ಕೊಲ್ಲಮ್ಮ ಕೋಂ ಹನುಮಂತಪ್ಪ | ಕೊಲ್ಲಮ್ಮ ಕೋಂ ಹನುಮಂತಪ್ಪ 


| 


397 


397 


| 


2 


2- 00 | ಖುಷ್ಠಿ 


ಸ . ನಂ . 257 


ಸ . ನಂ . 391 / 2 

ಉಳಿಕೆ 


ಸ. ನಂ . 397 / 


ಸ . ನಂ . 454 


1 - 10 


ಎಸ್.ರಂಗಪ್ಪ ಬಿನ್ ಸಣ್ಣಹೆತ್ತಪ್ಪ | 


ಎಸ್.ರಂಗಪ್ಪ ಬಿನ್ ಸಣ್ಣಹೆತ್ತಪ್ಪ 


393 


| 


1 | 2- 00 | ಖುಷಿ 


ಸ . ನಂ .393 

ಉಳಿಕೆ 


ಸ. ನಂ .251 


ಸ . ನಂ . 392 


ಸ. ನಂ . 393 /2 


0 - 16 


4 


ಸ. ನಂ .391/ 2 


| 


ಕೆಂಗಣ್ಣ ಬಿನ್ ದೊಡ್ತೀರಪ್ಪ 


ಕೆಂಗಣ್ಣ ಬಿನ್ ದೊಡ್ತೀರಪ್ಪ 


393 


393 


| 


2 


3 -30 | ಖಷ್ಠಿ 


| 


ಸ. ನಂ . 251 


ಸ. ನಂ .393 


ಸ . ನಂ .39372 

ಉಳಿಕೆ 


0 - 09 


ಸ. ನಂ . 257 


ರುದ್ರಪ್ಪ ಬಿನ್ ಲೇ ।। ತಿಪ್ಪಣ್ಣ, 
ರಂಗಪ್ಪ ಬಿನ್ ಲೇ ।। ತಿಪ್ಪಣ್ಣ 

ಜಂಟಿ | 


ಎ 


ಎ 


ರುದ್ರಪ್ಪ ಬಿನ್ ಲೇ ।। ತಿಪ್ಪಣ್ಣ , ರಂಗಪ್ಪ 

ಬಿನ್ ಲೇ ತಿಪ್ಪಣ್ಣ ಜಂಟಿ 


251 


3 - 22 


ಖುಷ್ಠಿ 


ಸ. ನಂ . 257 

ರ ಉಳಿಕೆ 


ಸ. ನಂ .396 


ಸ . ನಂ . 
257 /2ಎ 


0 - 06 


ಸ. ನಂ . 257 /2ಎ 


ಲಿಂಗಪ್ಪ ಬಿನ್ ಸಿಡಿ ತಿಮ್ಮಪ್ಪ 


ಸ. ನಂ .396 


ಸ . ನಂ . 
257 / ಎ 


ಸ . ನಂ . 
257 / 3 


0 - 13 


ಸ. ನಂ . 257 /3 


ಹನುಮಪ್ಪ ಬಿನ್ ದುರುಗಪ್ಪ, 
ಕದುರಪ್ಪ ಬಿನ್ ದುರುಗಪ್ಪ , 
ರಂಗಪ್ಪ ಬಿನ್ ದುರುಗಪ್ಪ, 
ಚಂದ್ರಪ್ಪ ಬಿನ್ ದುರುಗಪ್ಪ 


ಲಿಂಗಪ್ಪ ಬಿನ್ ಸಿಡಿ ತಿಮ್ಮಪ್ಪ 257 
2 | 3 - 33 | ಖುಷ್ಠಿ 

ಹನುಮಪ್ಪ ಬಿನ್ ದುರುಗಪ್ಪ , 
ಕದುರಪ್ಪ ಬಿನ್ ದುರುಗಪ್ಪ , ರಂಗಪ್ಪ 

257 | 3 | 2-04 | ಖುಷಿ 

2 - 04 
ಬಿನ್ ದುರುಗಪ್ಪ , ಚಂದ್ರಪ್ಪ ಬಿನ್ | 

ದುರುಗಪ್ಪ 
ದುರುಗಮ್ಮ ಕೋಂ ಬಬ್ಯೂಲಪ್ಪ 

1 257 | 4 | 3 - 06 | ಖುಷಿ 


| | 


ಸ . ನಂ .396 


ಸ . ನಂ . 
257/2ಎ 


ಸ . ನಂ . 
25774 


0 - 23 


ದುರುಗಮ್ಮ ಕೋಂ ಬಲಪ್ಪ 


ಸ . ನಂ . 257 / 4 

ಉಳಿಕೆ 


ಸ. ನಂ . 396 


ಸ . ನಂ . 257 /3 


ಸ . ನಂ . 
257 / 9 


0 - 12 


ಭಾಗ ೬ 


೫೮೮ 


| 


3 


10 


12 


ಕದುರಪ್ಪ ಬಿನ್ ದುರುಗಪ್ಪ 


ಕದುರಪ್ಪ ಬಿನ್ ದುರುಗಪ್ಪ 


257 


ಖುಷ್ಠಿ 


ಸ. ನಂ .396 


ಸ . ನಂ . 25774 


ಸ. ನಂ . 257 /5 


0 -12 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೧೧, ೨೦೧೮ 
| 5 | 6 | 7 _ 8 

ಸ . ನಂ . 257/ 9 
3 - 06 

ಉಳಿಕೆ 

ಸ . ನಂ . 257 /5 
257 | 7 - 02 ಖುಷಿ 

ಉಳಿಕೆ 

ಸ . ನಂ . 257/ 6 
257 

ಉಳಿಕೆ 


ದುರುಗಪ್ಪ ಬಿನ್ ಮಾರಪ್ಪ 


ದುರುಗಪ್ಪ ಬಿನ್ ಮಾರಪ್ಪ 


ಸ . ನಂ .396 


ಸ. ನಂ .257/9 | 


ಸ . ನಂ . 257/6 


0 - 23 


ಜಿ. ಓಬಣ್ಣ ಬಿನ್ ಲೇ || ಗಿರಿಯಪ್ಪ | ಜಿ. ಓಬಣ್ಣ ಬಿನ್ ಲೇ ।। ಗಿರಿಯಪ್ಪ 


ಸ. ನಂ .396 


ಸ . ನಂ . 257/5 


ಸ . ನಂ .453 


0 - 17 


ಖುಷ್ಠಿ 
ಖುಷಿ 


ಎ . ಡಿ ಗಿರೀಶ್ ಬಿನ್ ಲೇ ।। 

ಹನುಮಂತಪ್ಪ 


ಎ. ಡಿ ಗಿರೀಶ್ ಬಿನ್ ಲೇ ।। 

ಹನುಮಂತಪ್ಪ 


392 


8 - 24 


ಸ . ನಂ .392 
ಉಳಿಕೆ 


ಸ . ನಂ .392 
& 251 


ಸ . ನಂ391 . 


ಸ. ನಂ .393 


2 - 23 


ರಂಗಪ್ಪ ಬಿನ್ ವುಗ್ರಪ್ಪ 


ರಂಗಪ್ಪ ಬಿನ್ ವುಗ್ರಪ್ಪ 


389 


ಖುಷಿ 


ಸ . ನಂ .389 
ಉಳಿಕೆ 


ಸ . ನಂ .389 
ಉಳಿಕೆ 


ಸ. ನಂ . 253 


ಸ . ನಂ . 390 


1 - 35 


ಸ . ನಂ .390 


ವುಗ್ರಪ್ಪ ಬಿನ್ ರಂಗಪ್ಪ 


ವುಗ್ರಪ್ಪ ಬಿನ್ ರಂಗಪ್ಪ 


390 


8 - 27 


ಖುಷಿ 


ಸ . ನಂ . 390 
ಉಳಿಕೆ 


ಸ . ನಂ .389 | 


ಸ. ನಂ .391 


1 - 36 


15 | ಎಂ .ತಿಮ್ಮರಾಯ ಬಿನ್ ಮೂಡ್ಡಪ್ಪ | ಎಂ .ತಿಮ್ಮರಾಯ ಬಿನ್ ಮೂಡ್ಡಪ್ಪ 


391 


9 - 00 | 


ಖುಷ್ಠಿ 


ಸ . ನಂ . 391 
ಉಳಿಕೆ 


ಸ . ನಂ . 391 
ಉಳಿಕೆ 


ಸ . ನಂ .390 


ಸ . ನಂ .392 


2 -10 


ಸ . ನಂ . 396 ರ 


ಹನುಮಪ್ಪ ಬಿನ್ ಭೀಮಪ್ಪ 


ಹನುಮಪ್ಪ ಬಿನ್ ಭೀಮಪ್ಪ 


396 


4- 00 


ಖುಷ್ಠಿ 


ಸ . ನಂ . 257 


ಸ . ನಂ .254 


ಸ. ನಂ . 254 


1 - 02 


ಉಳಿಕೆ 


ಗೋವಿಂದಪ್ಪ ಬಿನ್ ಗಿರಿಯಪ್ಪ 


ಗೋವಿಂದಪ್ಪ ಬಿನ್ ಗಿರಿಯಪ್ಪ 


371. 


4 - 02 


ఋష్మి 


ಸ. ನಂ . 371 
ಉಳಿಕೆ 


ಸ. ನಂ . 454 


ಸ. ನಂ . 453 


ಸ. ನಂ . 370 


0 - 16 


370 


4 - 02 


ಖುಷಿ 


ಸ . ನಂ .370 
ಉಳಿಕೆ 


ಸ. ನಂ . 253 


ಸ. ನಂ .37 


ಸ. ನಂ . 369 


0 -16 


ಜಂಟಿ 


ದಾಸಪ್ಪ ಬಿನ್ ಗಿರಿಯಪ್ಪ, ಸಿದ್ದಪ್ಪ , ದಾಸಪ್ಪ ಬಿನ್ ಗಿರಿಯಪ್ಪ, ಸಿದ್ದಪ್ಪ, 
ಸಣ್ಣದಾಸಪ್ಪ, ಶ್ರೀಕಂಠಪ್ಪ , ಶಿವಣ್ಣ ಸಣ್ಣದಾಸಪ್ಪ, ಶ್ರೀಕಂಠಪ್ಪ, ಶಿವಣ್ಣ 

ಜಂಟಿ 
ಎಂ . ಆರ್ ರಾಧಕೃಷ್ಣ ಬಿನ್ ಲೇ || 

ಎಂ . ಆರ್ ರಾಧಕೃಷ್ಣ ಬಿನ್ ಲೇ । 
- ಹೆಚ್ .ರಾಮಯ್ಯ , 

| ಹೆಚ್.ರಾಮಯ್ಯ ಆರ್.ಶಿವಗಂಗಮ್ಮ 
ಆರ್.ಶಿವಗಂಗಮ್ಮ ಕೋಂ ಲೇ ।। 

ಕೋಂ ಲೇ || ಎಂ . ಆರ್ ತಿಪ್ಪೇಸ್ವಾಮಿ 
ಎಂ . ಆರ್ ತಿಪ್ಪೇಸ್ವಾಮಿ 
ಟಿ.ಗೋವಿಂದಪ್ಪ ಬಿನ್ ತಿಮ್ಮಣ್ಣ | ಟಿ.ಗೋವಿಂದಪ್ಪ ಬಿನ್ ತಿಮ್ಮಣ್ಣ 


368 


- 


| 4 -02 


ಖುಷಿ 


ಸ . ನಂ .368 
ಉಳಿಕೆ 


ಸ . ನಂ . 456 


ಸ. ನಂ .369 


ಸ. ನಂ . 367 


0 -16 


367 


4 - 02 


| ಖುಷಿ 


ಸ. ನಂ .367 
ಉಳಿಕೆ 


ಸ . ನಂ .456 


ಸ . ನಂ .368 


ಸ. ನಂ .366 


0 -16 


21 | 


- ಸಿದ್ದಮ್ಮ ಕೋಂ ರಂಗಪ್ಪ 


ಸಿದ್ದಮ್ಮ ಕೋಂ ರಂಗಪ್ಪ 


366 


4- 04 


ಖುಷ್ಠಿ 


ಸ. ನಂ . 253 


ಸ. ನಂ . 367 


ಸ. ನಂ .365 


0 - 16 


ಸ. ನಂ . 366 

ಉಳಿಕೆ 
ಸ. ನಂ .365 
ಉಳಿಕೆ 


ಕರಿಯಪ್ಪ ಬಿನ್ ಹನುಮಪ್ಪ 


ಕರಿಯಪ್ಪ ಬಿನ್ ಹನುಮಪ್ಪ 


365 


4 - 15 


ಖುಷಿ 


ಸ . ನಂ . 253 


ಸ. ನಂ .366 


ಸ . ನಂ .364 


0 - 19 


೫೮೯ 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧, ೨೦೧೮ 

4 | 5 | 6 || 


8 


11 


ಸಣ್ಣರಂಗಪ್ಪ ಬಿನ್ ಕಾಳಿಸಿದ್ದಪ್ಪ 


ಸಣ್ಣರಂಗಪ್ಪ ಬಿನ್ ಕಾಳಿಸಿದ್ದಪ್ಪ 


364 


4 - 14 


ಖುಷ್ಠಿ 


ಸ . ನಂ . 457 


ಸ . ನಂ .365 


ಸ. ನಂ .363 


0 - 26 


ಸ . ನಂ .364 

ಉಳಿಕೆ 
ಸ . ನಂ .363 
ಉಳಿಕೆ 


ಈರಹನುಮಂತಪ್ಪ ಬಿನ್ ಭೀಮಪ್ಪ 


363 


ಖುಷ್ಠಿ 


ಸ. ನಂ . 457 


ಸ. ನಂ .364 


ಸ . ನಂ .362 


0 - 17 


ಈರಹನುಮಂತಪ್ಪ ಬಿನ್ 

ಭೀಮಪ್ಪ 
ದಾಸಪ್ಪ ಬಿನ್ ಚಿಕ್ಕಣ್ಣ 


ಸ . ನಂ .363 


ದಾಸಪ್ಪ ಬಿನ್ ಚಿಕ್ಕಣ್ಣ 


363 


363 


ಪಿ2 


| 


2 - 04 


ಖಿಷ್ಠಿ 


ಸ. ನಂ . 457 


ಸ. ನಂ . 364 


ಸ. ನಂ .362 


0 - 18 


361 


4 - 13 | 


| ಯಿತ್ರಿ 


ಸ . ನಂ .361 
ಉಳಿಕೆ 


ಸ. ನಂ .361 ರ 

ಉಳಿಕೆ 


ಸ . ನಂ .362 


ಸ . ನಂ .360 


0- 39 


ಸ . ನಂ .360 


ತಿಪ್ಪೇರುದ್ರಪ್ಪ ಬಿನ್ ಗುಂಡಪ್ಪ, 
ಪುಟ್ಟರುದ್ರಪ್ಪ ಬಿನ್ ಗುಂಡಪ್ಪ , 
ತೋರೆಬೀರೇನಹಳ್ಳಿ ರಂಗಪ್ಪ ಬಿನ್ 

ದಾಸಪ್ಪ 
ಚಿತ್ತಾರಿ ಕರಿಯಪ್ಪ ಬಿನ್ ಭೀಮಪ್ಪ 


360 


4 - 12 


| ಖುಷ್ಠಿ 


ಸ . ನಂ . 361 


ಸ. ನಂ .359 


ತಿಪ್ಪೇರುದ್ರಪ್ಪ ಬಿನ್ ಗುಂಡಪ್ಪ , 
ಪಟ್ಟರುದ್ರಪ್ಪ ಬಿನ್ ಗುಂಡಪ್ಪ, 
ತೋರೆಬೀರೇನಹಳ್ಳಿ ರಂಗಪ್ಪ 

- ಬಿನ್ ದಾಸಪ್ಪ 
ಚಿತ್ತಾರಿ ಕರಿಯಪ್ಪ ಬಿನ್ 

ಭೀಮಪ್ಪ 
ಮಂಜಣ್ಣ ಬಿನ್ ಲೇ ಸಣ್ಣಪ್ಪ 


0 - 39 


359 


4 - 12 


ಸ . ನಂ .360 

ಉಳಿಕೆ 
ಸ . ನಂ .359 

ಉಳಿಕೆ 
ಸ . ನಂ .358 
ಉಳಿಕೆ 


ಸ . ನಂ . 359 
ಉಳಿಕ 


ಸ . ನಂ .360 


ಸ . ನಂ . 358 


0 - 39 


ಮಂಜಣ್ಣ ಬಿನ್ ಲೇ ।। ಸಣ್ಣಪ್ಪ 


358 


4 - 27 


ಸ . ನಂ .358 
ಉಳಿಕೆ 


ಸ . ನಂ .359 


ಸ . ನಂ .357 


1 - 00 


ಸ . ನಂ . 357 


ಕೆಂಚಮ್ಮ ಕೋಂ ದಿ|| 

ಹನುಮಂತಪ್ಪ 


ಕೆಂಚಮ್ಮ ಕೋಂ ದಿ ಹನುಮಂತಪ್ಪ 


357 


4 - 22 


| | 


ಖುಷ್ಠಿ 


ಸ . ನಂ . 357 
ಉಳಿಕೆ 


ಸ. ನಂ . 358 


ಸ. ನಂ .389 


1 - 00 


ಶಾಂತವೀರಪ್ಪ ಬಿನ್ ಬಸಪ್ಪ 


ಶಾಂತವೀರಪ್ಪ ಬಿನ್ ಬಸಪ್ಪ 


457 


2 - 00 | ಖುಷ್ಠಿ | 


ಸ. ನಂ .364 & 363 


ಸ . ನಂ . 457 
ಉಳಿಕೆ | 


ಸ. ನಂ . 253 


ಸ . ನಂ .459 


0 - 15 


ಸ . ನಂ . 454 


ಓ.ಚಂದ್ರಪ್ಪ ಬಿನ್ ಜಿ.ಓಬಣ್ಣ 


ಓ.ಚಂದ್ರಪ್ಪ ಬಿನ್ ಜಿ.ಓಬಣ್ಣ 


453 


| ಖುಷ್ಠಿ 


ಸ . ನಂ .453 
ಉಳಿಕೆ 


ಸ. ನಂ .257 


ಸ. ನಂ .371 


0 - 06 


ಕೆಂಚಮ್ಮ ಕೋಂ ಲೇ !! ಈರಣ್ಣ | 


ಕೆಂಚಮ್ಮ ಕೋಂ ಲೇ ಈರಣ್ಣ 


454 


2 - 00 


ಖುಷ್ಠಿ 


ಸ . ನಂ . 453 | 

& 371 


ಸ. ನಂ . 454 
ಉಳಿಕೆ 


ಸ . ನಂ . 254 


ಸ. ನಂ .253 


- 0 - 19 


ರುದ್ರಣ್ಣ ಬಿನ್ ತಿಪ್ಪಣ್ಣ 


254 


O 


ರುದ್ರಣ್ಣ ಬಿನ್ ತಿಪ್ಪಣ್ಣ 


= 


. 


ಖುಷ್ಠಿ 


ಸ . ನಂ . 257 


ಸ . ನಂ .254 
ಉಳಿಕೆ 


ಸ . ನಂ . 396 


ಸ. ನಂ .397 


0 -36 


ತಿಮ್ಮಕ್ಕ ಕೋಂ ಲೇ || 
ಮೂಢಗಿರಿಯಪ್ಪ 


ತಿಮ್ಮಕ್ಕ ಕೋಂ ಲೇ ।। 
ಮೂಢಗಿರಿಯಪ್ಪ 


456 


2 - 00 


ಖುಷ್ಠಿ 


ಸ . ನಂ . 367 & 

368 


ಸ . ನಂ .456 
ಉಳಿಕೆ 


ಸ. ನಂ . 253 


ಸ. ನಂ . 253 


0 - 28 


ಸ . ನಂ .369 


369 


4 - 02 


ಖುಷಿ 


ಸ . ನಂ . 253 


ಸ. ನಂ .370 


ಸ. ನಂ .368 


0 - 16 


ಕೆಂಚಪ್ಪ ಬಿನ್ ರಂಗಪ್ಪ ಕೆಂಚಪ್ಪ ಬಿನ್ ರಂಗಪ್ಪ 
ಹನುಮಪ್ಪ ಬಿನ್ ಲೇ ।। ವೀರಣ್ಣ , ಹನುಮಪ್ಪ ಬಿನ್ ಲೇ || ವೀರಣ್ಣ, 

ವೈ .ದಾಸಪ್ಪ ಬಿನ್ ಲೇ । ಯತ್ತಪ್ಪ, ವೈ . ದಾಸಪ್ಪ ಬಿನ್ ಲೇ || ಯತ್ತಪ್ಪ, 
| ವೈ . ರಾಜಣ್ಣ ಬಿನ್ ಲೇ ।। ಯತ್ತಪ್ಪ | ವೈ .ರಾಜಣ್ಣ ಬಿನ್ ಲೇ || ಯತ್ತಪ್ಪ 


362 


4 - 13 


ಖುಷಿ 


ಸ. ನಂ .362 
ಉಳಿಕೆ 


ಸ . ನಂ .362 
ಉಳಿಕೆ 


ಸ. ನಂ .363 


ಸ . ನಂ .361 


0 - 39 


ಭಾಗ ೬ 


೫೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧, ೨೦೧೮ 

| 5 | 6 | 7 | 


10 


12 


ಸರ್ಕಾರಿ ಗೋಮಾಳ 


ಸರ್ಕಾರಿ ಗೋಮಾಳ 


253 


16 - 16 | ಖರಾಬು 


ಸ . ನಂ . 454 


| 


ಸ . ನಂ . 456 


| 


0 - 30 


ಸ . ನಂ .370 & 

369 
ಸ . ನಂ .365 & 

366 


ಸರ್ಕಾರಿ ಗೋಮಾಳ 


ಸರ್ಕಾರಿ ಗೋಮಾಳ 


253 


16 -16 


ಖರಾಬು 


ಸ . ನಂ . 253 

ಉಳಿಕೆ 
ಸ . ನಂ . 253 . 

ಉಳಿಕೆ 
ಸ . ನಂ . 251 ರ 

ಉಳಿಕೆ | 


ಸ . ನಂ .456 


ಸ . ನಂ . 457 


1 - 00 


ಸರ್ಕಾರಿ ಗೋಮಾಳ | 


ಸರ್ಕಾರಿ ಗೋಮಾಳ 


251 


744 - 34 | ಖರಾಬು 


ಸ . ನಂ .392 


ಸ. ನಂ . 391 


ಸ. ನಂ . 251 / 

ಪಿ10 


0 - 22 


ಎಲ್. ಮಂಜಪ್ಪ, 
ಎಲ್.ಮೂರ್ತಪ, ಎಲ್.ಶಿವಣ್ಣ 
- ಬಿನ್ ಲೇil ಲಕ್ಷಪ್ಪ 


ಎಲ್. ಮಂಜಪ್ಪ, ಎಲ್.ಮೂರ್ತಪ್ಪ, 
ಎಲ್.ಶಿವಣ್ಣ ಬಿನ್ ಲೇ || ಲಕ್ಷ್ಮಪ್ಪ 


251 


| 


ಪಿ15 


| 4 - 00 
| 


ಖುಷಿ 


ಸ. ನಂ . 251 
ಉಳಿಕೆ 


ಸ . ನಂ . 251 
ಉಳಿಕೆ 


ಬ್ಲಾಕ್ -1 


ಬ್ಲಾಕ್ - 2 & 3 


2 - 22 


42 | ಕೆಂಚಮ್ಮ ಕೋಂ ಲೇ ದುರುಗಪ್ಪ 


ಕೆಂಚಮ್ಮ ಕೋಂ ಲೇ । ದುರುಗಪ್ಪ 


251 


ಪಿ12 | 


2 - 00 | 


ಖುಷ್ಠಿ 


251 / ಪಿ13 


ಸ . ನಂ . 251 / ಪಿ10 


1 - 32 


ಸ . ನಂ . 251 / 

ಪಿ9 
| ಸ . ನಂ . 251 / 


ಸ . ನಂ .251 


ಚಂದ್ರಪ್ಪ ಬಿನ್ ಮಾರಪ್ಪ 


ಚಂದ್ರಪ್ಪ ಬಿನ್ ಮಾರಪ್ಪ 


251 


ಪಿ13 


2 - 00 


ಖುಷ್ಠಿ 


ಸ . ನಂ . 251 ರ 

ಉಳಿಕೆ 
ಸ . ನಂ . 251 / 

ಪಿ12 
ಸ . ನಂ . 251 
ಉಳಿಕೆ | 


ಸ . ನಂ . 251 / 

ಪಿ10 


1 - 20 


ಪಿ9 


ಸ . ನಂ . 251 


251 


| | 


ಪಿ 9 


|| 


4 - 00 | 

| ಖುಷ್ಠಿ 


ಸ . ನಂ .251 


ಸ . ನಂ . 251 


| 


1 - 15 


ಸ . ನಂ . 251 


44 | ಹನುಮಂತಪ್ಪ ಬಿನ್ ಮೂಡ್ಡಪ್ಪ ಹನುಮಂತಪ್ಪ ಬಿನ್ ಮೂಡ್ಡಪ್ಪ 

ನೀಲಪ್ಪ ಬಿನ್ ಲೇ ಮಲ್ಲಪ್ಪ , ನೀಲಪ್ಪ ಬಿನ್ ಲೇ ಮಲ್ಲಪ್ಪ , 
ನಾಗಪ್ಪ ಬಿನ್ ಲೇ ।। ಮಲ್ಲಪ್ಪ, ನಾಗಪ್ಪ ಬಿನ್ ಲೇ || ಮಲ್ಲಪ್ಪ , 
ಮಹಂತೇಶ್ ಬಿನ್ ಲೇ || ಮಲ್ಲಪ್ಪ ಮಹಂತೇಶ್ ಬಿನ್ ಲೇ ।। ಮಲ್ಲಪ್ಪ 
ಜಯಮ್ಮ ಬಿನ್ ಲೇ ।। ಮಲ್ಲಪ್ಪ ಜಯಮ್ಮ ಬಿನ್ ಲೇll ಮಲ್ಲಪ್ಪ 
ಮೈಲಾರಪ್ಪ ಬಿನ್ ಬೆಟ್ಟದ | 

ಮೈಲಾರಪ್ಪ ಬಿನ್ ಬೆಟ್ಟದ ಮಲ್ಲಪ್ಪ 
ಮಲ್ಲಪ್ಪ 


51 


| 


ಪಿ 16 | 


4 - 00 


| | 


ಖುಷಿ 


ಸ. ನಂ . 251 
ಉಳಿಕೆ 


ಸ . ನಂ . 251 / 

ಪಿ9 


ಸ. ನಂ . 251 


1- 10 


| 


ಸ . ನಂ . 251 / 


251 


| 


ಪಿ 2 


| 


4 - 00 


ಖುಷಿ 


ಸ. ನಂ . 251 
ಉಳಿಕೆ 


ಸ . ನಂ . 251 


1 -16 


ಪಿ16 


ಸ . ನಂ . 251 

ಉಳಿಕೆ 
ಸ . ನಂ . 251 
ಉಳಿಕೆ 


ಸ . ನಂ . 251 


ಸ . ನಂ .251 


ಸರ್ಕಾರಿ 


ಸರ್ಕಾರಿ 


251 


| - 


744 - 34 | ಖರಾಬು 


ಸ. ನಂ . 251 


5 - 35 


ಸರ್ಕಾರಿ 


ಸರ್ಕಾರಿ 


251 


744 -34 | ಖರಾಬು 


ಸ . ನಂ . 251 
ಉಳಿಕೆ 


ಸ . ನಂ .251 


6 - 12 


ಸ . ನಂ .251 

ಉಳಿಕೆ 
ಸ . ನಂ . 254 


ಸ . ನಂ . 251 

ಉಳಿಕೆ 
ಸ . ನಂ . 254 
ಉಳಿಕೆ 


ಲಕ್ಕಮ್ಮ ಕೋಂ ಲೇ ।। 
ಹನುಮಂತಪ್ಪ 


ಲಕ್ಕಮ್ಮ ಕೋಂ ಲೇ || ಹನುಮಂತಪ್ಪ 


423 


5 - 00 | ಖುಷಿ 


ಸ. ನಂ . 396 


ಸ. ನಂ . 254 
ಉಳಿಕೆ 


2 - 05 


ಒಟ್ಟು ವಿಸ್ತೀರ್ಣ 


54 ಎಕರೆ 
37 ಗುಂಟೆ 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು 
ಭದ್ರಾ ಮೇಲ್ದಂಡೆ ಯೋಜನೆ 

ಚಿತ್ರದುರ್ಗ 


ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 
ಚಿತ್ರದುರ್ಗ 


PR-124 
SC - 50 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


೫೯೧ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತುಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ, 2013 

ಕಲಂ 19 ( 1) ರ ಮೇರೆಗೆ ಅಧಿಸೂಚನೆ 


ಕ್ರಮಾಂಕ : ಎಲ್ಎಕ್ಯೂಎಸ್‌ಆ‌ / 07 / 2018 - 19 , ದಿನಾಂಕ : 28. 08.2018 . 


ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಎತ್ತಿನಹೊಳೆ ಯೋಜನೆಯ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರದವರಿಗೆ 
ಕಂಡು ಬಂದಿರುವುದರಿಂದ ; 

ಕೇಂದ್ರ ಅಧಿನಿಯಮ “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013 ” ರ ಕಲಂ 4 ರಲ್ಲಿ ತಿಳಿಸಿರುವಂತೆ ಸಾಮಾಜಿಕ ಪರಿಣಾಮ ನಿರ್ಧರಣೆಯ 
ಅಧ್ಯಯನ ವರದಿ ತಯಾರಿಸಿರುವುದರಿಂದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ನಿಯಮಾವಳಿ , 2015ರ ನಿಯಮ 5(1) ರಂತೆ ಕೇಂದ್ರ ಅಧಿನಿಯಮ 

- ಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013ರ ಕಲಂ 11 (1) ರನ್ವಯ ಅಧಿಸೂಚನೆ ಹೊರಡಿಸಲಾಗಿದೆ. ಹಾಗೂ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 
ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ (ಕರ್ನಾಟಕ) ನಿಯಮಾವಳಿ , 2015 ರ ನಿಯಮ 2(ಸಿ) ರನ್ವಯ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತದೆ. ಭೂಸ್ವಾಧೀನಕ್ಕೆ ಒಳಪಡುವ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣದ ವಿವರಗಳು ಈ ಕೆಳಗಿನ ಅನುಸೂಚಿಯಂತೆ ಇರುತ್ತದೆ. 

ಈ ಪ್ರಕಟಣೆಯು ಕೇಂದ್ರ ಅಧಿನಿಯಮ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013 ರ ಕಲಂ 19 (1) ರಂತೆ ಹೊರಡಿಸಲಾಗಿದೆ. 
ಭೂಸ್ವಾಧೀನಕ್ಕೆ ಒಳಪಡುವ ಜಮೀನುಗಳ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಎತ್ತಿನಹೊಳೆ ಯೋಜನೆ, ತುಮಕೂರು ಇವರ ಕಛೇರಿಯಲ್ಲಿ ಪರಿಶೀಲನೆಗೆ ಇಡಲಾಗಿದೆ. 

ಸರ್ಕಾರವು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಹಾಗೂ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಕಲಂ 12ರ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಅಧಿಕಾರ ನೀಡಿರುತ್ತದೆ. 

ಕಲಂ 11 (4) ರಲ್ಲಿ ತಿಳಿಸಿರುವಂತೆ ಮೇಲ್ಕಂಡ ಜಮೀನುಗಳಲ್ಲಿ ಆಸಕ್ತಿಯುಳ್ಳ ವ್ಯಕ್ತಿಗಳು ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ 
ಯಾವುದೇ ಅಭಿವೃದ್ಧಿ ವೆಚ್ಚಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ತುಮಕೂರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಭೂಸ್ವಾಧೀನಗೊಳಿಸಲಾದ ಜಮೀನುಗಳಿಗೆ ಪರಿಹಾರ 
ಧನವನ್ನು ನಿರ್ಧರಿಸುವಾಗ ಉಪೇಕ್ಷಿಸಲಾಗುವುದು. 

ಎತ್ತಿನಹೊಳೆ ಯೋಜನೆಯ ಮುಖ್ಯ ಕಾಲುವೆ ನಿರ್ಮಾಣದ ಬಗ್ಗೆ ತಯಾರಿಸಲಾದ ಸಾಮಾಜಿಕ ಪರಿಣಾಮ ನಿರ್ಧರಣೆಯ ಅಧ್ಯಯನ ವರದಿಯನ್ನು ಸರ್ಕಾರದ ಪತ್ರ ಕ್ರಮಾಂಕ: ಕಂಇl2 ಬಿಆರ್‌ಆರ್ 2017 
ದಿನಾಂಕ:02 /04/2018 ರಂತೆ ಅಂಗೀಕರಿಸಲಾಗಿದೆ. ಹಾಗೂ ಸಾಮಾಜಿಕ ಪರಿಣಾಮ ನಿರ್ಧರಣೆಯ ಅಧ್ಯಯನ ವರದಿಯನ್ನು ತುಮಕೂರು ಜಿಲ್ಲಾ ವೆಬ್‌ಸೈಟ್‌ನಲ್ಲಿ ಹಾಗೂ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕ 
ಪರಿಶೀಲನೆಗೆ ಪ್ರಕಟಿಸಲಾಗಿದೆ. ಎತ್ತಿನಹೊಳೆ ಯೋಜನೆಯ ಮುಖ್ಯ ಕಾಲುವೆ ನಿರ್ಮಾಣದ ಉದ್ದೇಶಕ್ಕಾಗಿ ಒಟ್ಟು 1631 ಭೂಮಾಲೀಕರು ( ಖಾತೆದಾರರು) ಬಾದಿತರಾಗುತ್ತಿದ್ದು, ಇವರಲ್ಲಿ ಪರಿಶಿಷ್ಟ ಜಾತಿಯ 186 ಕುಟುಂಬಗಳು, ಪರಿಶಿಷ್ಟ 
ಪಂಗಡದ 171 ಕುಟುಂಬಗಳು ಹಾಗೂ ಅಲ್ಪಸಂಖ್ಯಾತರ 8 ಕುಟುಂಬಗಳು ಬಾದಿತವಾಗುತ್ತಿದ್ದು, ಒಟ್ಟು ಭೂಸ್ವಾಧೀನ ಪ್ರದೇಶ 689 ಎಕರೆ 08 3/ 4 ಗುಂಟೆ ಆಗಿರುತ್ತದೆ. ಈ ಯೋಜನೆಯಿಂದ 33 ವಾಸದ ಮನೆಗಳು, 3 ದನದ ಕೊಟ್ಟಿಗೆ, 
187 ಕೊಳವೆಬಾವಿಗಳು, 42 ತೆರೆದ ಬಾವಿಗಳು, 33 ಕೃಷಿಹೊಂಡಗಳು, ಹಾಗೂ ಮರವಳಿ ಆಸ್ತಿಗಳು ಬಾದಿತವಾಗುವುದಾಗಿ ಕಂಡು ಬಂದಿರುತ್ತದೆ. ಭೂಸ್ವಾಧೀನ ಕಾಯ್ದೆ , 2013ರ ಕಲಂ 11(3) ರನ್ವಯ ತುಮಕೂರು ಜಿಲ್ಲೆಯ ಅಪರ 
ಜಿಲ್ಲಾಧಿಕಾರಿಗಳನ್ನು ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಉದ್ದೇಶಕ್ಕಾಗಿ ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. 

ವಾಸ್ತವಿಕವಾಗಿ ಭೂಮಿಯ ಮೇಲೆ ಅಳತೆ ಮಾಡಿದಾಗ ಕಂಡುಬಂದಿರುವ ವ್ಯತ್ಯಾಸಗಳನ್ನು ಗುರುತಿಸಿ ಅದರಂತೆ ಕಲಂ 11(1)ರ ಅಧಿಸೂಚನೆ ತಯಾರಿಸಿರುತ್ತದೆ. ಈ ಪ್ರಕಟಣೆಯಲ್ಲಿ ಪ್ರಕಟಿಸಲಾದ ಜಮೀನುಗಳಲ್ಲಿ ಆಸಕ್ತಿಯುಳ್ಳವರು 
ಅಧಿಸೂಚನೆ ಪ್ರಕಟವಾದ 60 ದಿನಗಳೊಳಗಾಗಿ ಕಲಂ 15 ರಂತೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ , ಎತ್ತಿನಹೊಳೆ ಯೋಜನೆ, ತುಮಕೂರು ರವರಿಗೆ ನೀಡತಕ್ಕದ್ದು. 


೫೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೧, ೨೦೧೮ 


ಭಾಗ 


ಜಿಲ್ಲೆ : ತುಮಕೂರು 


ಗ್ರಾಮ : ದೊಡ್ಡಗುಣಿ 


ಕ್ರಸಂ 


ಖಾತೆದಾರರ ಹೆಸರು 


ಸ. ನಂ 


ತರಹ 


ಮರವಳಿಗಳು / ರಚನೆಗಳು 


ಅನುಸೂಚಿ 
ತಾಲ್ಲೂಕು : ಗುಬ್ಬಿ 

ಹೋಬಳಿ : ನಿಟ್ಟೂರು 
ಭೂಸ್ವಾಧೀನವಾ 

ಚೆಕ್ಕುಬಂದಿ 
ಗುವ ವಿಸ್ತೀರ್ಣ | ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ 

| 6 | 7 | 8 | 
0-07 
0 - 07 | ಉಳಿಕೆ | 

ಗಡಿ ಉಳಿಕೆ 


1 | ಸಿದ್ರಾಮಯ್ಯ ಬಿನ್ ಶಿವಣ್ಣ 


| 100 


| ಖುಷ್ಠಿ 


ಉಳಿಕೆ 


ಖುಷ್ಠಿ 


1 - 12 


ರೇಣುಕಾರಾಧ್ಯ ಬಿನ್ ಲೇಟ್ 
ಪುಟ್ಟರೇವಯ್ಯ 


| 10 / , 
ಉಳಿಕೆ 


| 8 / 3 , 


| ರಣ 


| ಉಳಿಕೆ 


ಬಾಗಾಯ್ತು 1 - 20 1/ 2 
B ಖರಾಬು | 0 - 04 1/2 


8 /2ಬಿ 


ತೆಂಗು - 05 , ತೇಗ- 02 
ತೆಂಗು - 136 , ಅಡಿಕೆ - 533 , ಅಡಿಕೆ ಸಸಿ- 29 , 
ಮಾವು- 11, ಹಲಸು - 05 , ಹಲಸು ಸಸಿ - 01, ಸೀಬೆ- 09 , ತೇಗ- 14 , 
ಹಿಪ್ಪೆಮರ- 02 , ಕರಿಬೇವು-08, 
ಸೀತಾಫಲ - 01, ಎಳ್ಳಿ - 03, ನೇರಳೆ - 01, ಹುಣಸೆ - 03, ಯಾಬೇವು- 01 , 
ಸಿಲ್ವರ್‌- 06, ನುಗ್ಗೆ - 01, 
ದಾಸವಾಳ - 06, ಚಕೋತ- 01, ಗುಲಾಬಿ- 01 , 
ಪರಂಗಿ - 02 , ಕಾಕಡ - 70 , ಅತ್ತಿಮರ - 02 , ಪಂಪ್‌ಹೌಸ್, ವಾಸದ 
ಶೆಡ್ - 01 , ಸಿಮೆಂಟಿನ ನೀರಿನ ತೊಟ್ಟಿ- 02, ಕೃಷಿಹೊಂಡ- 01, 
ಬೋರ್‌ವೆಲ್‌ - 03 , ಕಲ್ಲುಬಾವಿ - 01, ಬಾವಿ ಒಳಗಡೆ ಬೋರ್‌ವೆಲ್ - 01, 
ಹನಿ ನೀರಾವರಿ 
ಅಡಿಕೆ - 387, ತೆಂಗು - 42 , ನೇರಳೆ - 01, ಕರಿಬೇವು- 03, 
ಬೋರ್‌ವೆಲ್‌ - 01 , ಪೈಪ್‌ಲೈನ್ 
ತೆಂಗು - 38 , ಅಡಿಕೆ - 279 , ಅಡಿಕೆಸಸಿ - 32 , ಸೀಬೆ- 03 , ಮಾವು- 02, 
ನೆಲ್ಲಿ- 01, ನೇರಳೆ - 01, ಬಿಲ್ವರ್ - 01, ತೇಗ- 05 , ಸಂಪಿಗೆ - 01 , 
ಚಕೋತ- 01, ಕರಿಬೇವು- 03, ಯಾಬೇವು- 01, ಕಾಫಿ - 05 , ಸಿಲ್ವರ್‌- 01, 
ಕಲ್ಲುಬಾವಿ ಮತ್ತು ಅದರೊಳಗೆ ಬೊರ್- 01, ಬೋರ್‌ವೆಲ್ - 01, 
ಹನಿ ನೀರಾವರಿ 
ಅಡಿಕೆ - 28 , ಅಡಿಕೆ ಸಸಿ - 61 , ಮಾವು- 01, ತೆಂಗು -15 , ಕರಿಬೇವು-14 , 
ಸೀಬೆ- 03, ಎಳ್ಳಿ - 01, ನಿಂಬೆ- 01 , ಯರದ - 01, ಬೋರ್‌ವೆಲ್‌ - 02 , 
ಹನಿ ನೀರಾವರಿ, ಪೈಪ್‌ಲೈನ್ , ಕಲ್ಲುಬಾವಿ - 01, ದಾಸವಾಳ - 02 


3 | ಸಿದ್ದರಾಮಯ್ಯ ಬಿನ್ ಶಿವಣ್ಣ 


ಬಾಗಾಯ್ತು | 0 - 32 1 /2 


ಉಳಿಕೆ, 


8 /2ಎ 


8/2ಬಿ 


| 9 


| 1 /2 


ಡಿ. ಸಿ . ಬಸವರಾಜು ಬಿನ್ ಲೇಟ್ 
ಚನ್ನವೀರಯ್ಯ 


8 /2ಬಿ 


ಬಾಗಾಯ್ತು | 1 - 01 


83. 


8 /2ಎ , 


ಉಳಿಕೆ, 9 | 1 /2 


ಜಯ್ಯಣ್ಣ ಬಿನ್ ಲೇಟ್ ಭದ್ರಯ್ಯ , 
ಸಿದ್ದಮ್ಮ ಕೋಂ ಜಯಣ್ಣ ( ಜಂಟಿ) 


| 8/2ಎ 


ಬಾಗಾಯ್ತು 


| 0 - 23 


| 8/2ಬಿ 


| 80 


ಉಳಿಕೆ 


| 1/2 


ಬಸವಲಿಂಗಯ್ಯ ರಾಜಶೇಖರಯ್ಯ 
ಬಿನ್ ಗುರುಸಿದ್ದಯ್ಯ ( ಜಂಟಿ) 


ಬಾಗಾಯ್ತು | 0 - 06 1/2 


| 8 /2ಎ 


ಉಳಿಕೆ 


ಉಳಿಕೆ 


7/1ಬಿ, 
7 /2 


ತೆಂಗು- 04, ಬೋರ್‌ವೆಲ್ -01, ಪೈಪ್‌ಲೈನ್ 


ಭಾಗ ೬ . 


೫೯೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೧೧ , ೨೦೧೮ 
4 | 5 | 6 | 7 | 8 | 9 | 


- 10 


ಡಿ . ಎಸ್ . ಚನ್ನಬಸಪ್ಪ ಬಿನ್ ಲೇಟ್ 
ಸಂಗಪ್ಪ 


ಬಾಗಾಯ್ತು | 1 - 02 


7/2 


ಉಳಿಕೆ 


71ಎ, 
7 /1ಬಿ 


8/2ಎ, 
8 /2ಬಿ , 
8/3, 8 / 


| 6/ 


ತೆಂಗು - 61, ಅಡಿಕೆ- 155, ಮಾವು- 01 , ನೇರಳೆ - 03, , ತೇಗ ಸಸಿ -14, 
ಕಿತ್ತಲೆ - 01, ಹಲಸು - 03, ಹುಣಸೆ- 01, ಕಾಡುಮರ - 01, ಸೀಬೆ- 04 , 
ಅಮಟೆ- 01, ಬೋರ್‌ವೆಲ್‌ - 01( ಚಾಲ್ಲಿ ಇಲ್ಲಾ) , ಬೇವು ಸಸಿ - 01, 
ಪೈಪ್‌ಲೈನ್, ತಂತಿಬೇಲಿ, ಹನಿ ನೀರಾವರಿ 
ತೆಂಗು - 86 , ತೆಂಗುಸಸಿ - 01, ಮಾವು- 01, ಅಡಿಕೆ - 88 , ಬೇವು ಸಸಿ - 03, 
ಹೊಂಗೆ - 01, ಸೀಬೆ- 01, ಬೋರ್‌ವೆಲ್ - 01 , ಹನಿ ನೀರಾವರಿ 


0 - 31 


8 


. 


ಬಾಗಾಯ್ತು 
B ಖರಾಬು 


0 - 02 


ಶಿವಮ್ಮ ಕೋಂ ಲೇಟ್ ಜಿ 
ಕರಿಬಸವಯ್ಯ 
ಶಿವಮ್ಮ ಕೋಂ ಲೇಟ್ ಜಿ 
ಕರಿಬಸವಯ್ಯ 
ಶಿವಮ್ಮ ಕೋಂ ಲೇಟ್ ಜಿ 
ಕರಿಬಸವಯ್ಯ 


7 /ಗಿಬಿ 


ಬಾಗಾಯ್ತು 


0 -18 1/2 


1/2 


ಉಳಿಕೆ 


18/ 


7/1ಎ 


ತೆಂಗು - 08, ಅಡಿಕೆ - 06 , ಮಾವು- 01, ಹುಣಸೆ- 01, ತೇಗ ಸಸಿ - 04 , 
ಕಾಡುಮರ - 02 , ಹನಿ ನೀರಾವರಿ 


ಖುಷ್ಠಿ | 0 - 25 1/2 
B ಖರಾಬು | 0 - 00 1 /2 


1/2 | 


ಉಳಿಕೆ 


ತೆಂಗು - 42 , ಮಾವು- 01, ಹನಿ ನೀರಾವರಿ 


11 


| 


ದಾನಪ್ಪ ಬಿನ್ ಪಂಡಿತಾರಾಧ್ಯ 


ಖುಷ್ಠಿ 


1 - 14 


ಉಳಿಕೆ , 
6 /3 


7 / 2 


ತೆಂಗು - 62 , ಮಾವು- 01 , ಅಡಿಕೆ- 01 , ಬೇವು- 02 , ಸೀಬೆ- 01, 
ಕಾಡುಮರ - 01 


ಖುಷಿ 


0 - 33 


64 


ಉಳಿಕೆ 


71ಎ , 
7 /2 


ತೆಂಗು -39, ಪೈಪ್‌ಲೈನ್, ತಂತಿಬೇಲಿ 


ಡಿ.ಎಸ್. ಪಾರ್ವತಿ ಬಿನ್ 
ಡಿ. ಪಿ. ಶಿವಸ್ವಾಮಿ 
| ಹರಪ್ರಸಾದ್ ಬಿನ್ ಪಂಡಿತಾರಾಧ್ಯ | 6/3 
ಡಿ . ರಾಜಶೇಖರಯ್ಯ ಬಿನ್ 
ಲೇ . ಗುರುಸಿದ್ದಪ್ಪ 


ಉಳಿಕೆ, 
( 54 
| 5 / 


13 


ಖುಷ್ಠಿ 


0 - 13 


| ಉಳಿಕೆ 


| 6/ 


ಉಳಿಕೆ 


ತೆಂಗು -18 , ಬೇವು- 02 


ಖುಷಿ 


0 - 10 1/2 


ತೆಂಗು- 06, ಬೇವು-01, ಬಿಲ್ವರ್‌- 01 


6A, 6 / 3, 


ಉಳಿಕೆ 


ಉಳಿಕೆ 


| 5 /2 


ಖುಷ್ಟಿ 


| 6/2 


15 | 

| ಶಿವಣ್ಣ ಬಿನ್ ಶ್ರೀಕಂಠಪ್ಪ 


0 -26 1/2 
0 - 15 1/2 


ಖುಷಿ 


- 16 | 


5/2 


ಭೂ 
ಪರಿವರ್ತನೆ 


| 0 -17 


ಉಳಿಕೆ 


ಉಳಿಕೆ 


ಎಸ್ . ಎಂ . ಸತೀಶ್ ಬಿನ್ 
ಮಹಲಿಂಗಪ್ಪ 
ಎಸ್ .ಸಂಪತ್‌ರಾಜೇ ಅರಸ್ ಬಿನ್ 
ಸುಗಂಧರಾಜೇ ಅರಸ್ , ಸ್ವರೂಪ್ 
ಎಸ್ . ಬಿನ್ ಪಿ. ಜಗನ್ನಾಥರಾವ್ 
( ಜಂಟಿ) 
ಸಿದ್ರಾಮಯ್ಯ ಬಿನ್ ಸಿದ್ದಪ್ಪ 


5 / 


ಶಾಲಾ ಕಟ್ಟಡ ಭಾಗಶಃ, 
5/A, 5/5 | ಶಾಲಾ ಕಟ್ಟದ ಪಾಯ, 

ನೀರಿನ ತೊಟ್ಟಿ 


5/5 


| ಖುಷ್ಠಿ 


| 0 - 06 


| 5 / 


ಉಳಿಕೆ 


| 5/2 


| 


ಖುಷಿ 
ಖುಷಿ 


18 


19 


| 4 | 


20 


ಖುಷಿ 


೫೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೧, ೨೦೧೮ 

ಭಾಗ ೬ 
1 | 2 5 . 

- 

10 
ಸಿದ್ದರಾಮಣ್ಣ ಬಿನ್ ಸಿದ್ದಪ್ಪ 4 / ಪಿ1 

0 - 28 1/ 2 
4 / ಪಿ2 

0 - 14 1 /2 

ಉಳಿಕೆ | ಉಳಿಕೆ 50 , 5/5 | 2 | 
ಶಿವಮ್ಮ ಕೋಂ ಕರಿಬಸವಯ್ಯ ಪಹಣಿ ಪ್ರಕಾರ ಸ. ನಂ 4ಪಿ) ಮತ್ತು 4/ ಪಿ2 ಆಗಿದ್ದು, 

ಆಕಾರ್‌ಬಂದ್ ಪ್ರಕಾರ ಸ . ನಂ 4 ಆಗಿದೆ. 
ವಿಶ್ವರಾಧ್ಯ ಮೈ . ಗಾ. ತಾಯಿ 

ಅಡಿಕೆ - 60, ತೆಂಗು - 36 , ತೆಂಗು ಸಸಿ - 01 , ತೇಗ- 05, ಬೇವು ಸಸಿ - 01 , 
2 | ಖುಷಿ 

0 - 28 ಉಳಿಕೆ ಉಳಿಕೆ 

1 . 
ಪುಟ್ಟತಾಯಮ್ಮ 

ಹನಿನೀರಾವರಿ 
ವಿಶ್ವರಾಧ್ಯ ಬಿನ್ ಮೈ . ಗಾ . ತಾಯಿ 

180 / 2 , 
| 1 / ಖುಷ್ಠಿ 0 - 19 1 /2 ಉಳಿಕೆ ಉಳಿಕೆ 2 / 

ಅಡಿಕೆ - 31 , ತೆಂಗು - 25 , ಬೇವು- 02 , ತಂತಿಬೇಲಿ, ಹನಿ ನೀರಾವರಿ , 
ಪುಟ್ಟತಾಯಮ್ಮ 

180/ 3 
ಪಂಚಾಕ್ಷರಯ್ಯ 180 / 2 

0 - 18 180 / 3 

| 1 

179 ತೆಂಗು - 07 , ತೆಂಗು ಸಸಿ - 01 
ಪಂಚಾಕ್ಷರಯ್ಯ ಬಿನ್ 
180 /3 ಖುಷಿ 0 - 13 

ಉಳಿಕೆ 180 /2 

179 ತೆಂಗು - 06 
ಕಂಠಿರುದ್ರಯ್ಯ 
ಲಿಂಗರಾಜು ಬಿನ್ ನಂದೀಶಯ್ಯ ಖುಷ್ಠಿ 0 - 33 

ಸಮಾದಿ - 01 
179 

180/ 2 , 
0 - 02 ಉಳಿಕೆ ಉಳಿಕೆ 

178 / 
ಸಿದ್ದಲಿಂಗಪ್ಪ ಬಿನ್ ಬಸಪ್ಪ 

180 /3 

ತೆಂಗು - 01 
ಪಹಣಿಯಲ್ಲಿ ವಿಸ್ತೀರ್ಣ ತಾಳೆ ಇರುವುದಿಲ್ಲ 

ತೆಂಗು -18, ತೆಂಗು ಸಸಿ - 02, ಬಿಲ್ಲಿ - 01 
ದೊಡ್ಡರುದ್ರಯ್ಯ ಬಿನ್ ಖುಷಿ 0 - 24 | ಉಳಿಕೆ ಉಳಿಕೆ 179 | | 

( 177 

ತೆಂಗು - 07 
ಪುಟ್ಟರುದ್ರಯ್ಯ , ವಿಶ್ವೇಶ್ವರಯ್ಯ ಬಿನ್ | 

1780 

ಆಕಾರ್‌ಬಂದ್ ಪ್ರಕಾರ 178/1 ಆಗಿದ್ದು, ಪಹಣಿಯಲ್ಲಿ ತಪ್ಪಾಗಿ 178/2 ಎಂದು ಇಂಡೀಕರಣವಾಗಿದೆ. ಪಹಣಿಯಲ್ಲಿ 178/1ರಲ್ಲಿವವರು 178/2 ಕ್ಕೆ ಹಾಗೂ 178/2 
ಭದ್ರಯ್ಯ , ಸಿದ್ದರಾಮಕ್ಕ ಕೋಂ 
ಲೇಟ್ ಎಸ್. ಮಹಾರುದ್ರಪ್ಪ 

ರಲ್ಲಿರುವವರು 178/1 ಕ್ಕೆ ಇಂಡೀಕರಣವಾಗಬೇಕಾಗಿದ್ದು, ಅದಲು- ಬದಲಾಗಿರುತ್ತದೆ. ಭೂಸ್ವಾಧೀನ 178 /1ರಲ್ಲಿ ಆಗುತ್ತಿದೆ. 
ರಾಷ್ಟ್ರೀಯ ಹೆದ್ದಾರಿಗೆ ಭೂಸ್ವಾಧೀನವಾಗುವ ಪ್ರದೇಶ ಹೊರತುಪಡಿಸಿದೆ 

0 - 05 | ಉಳಿಕೆ | ಉಳಿಕೆ 178 | 1510 
26 | ಸರ್ಕಾರಿ ಫಡ 

ತೆಂಗು - 04, ತೆಂಗು ಸಸಿ -1 
ರಾಷ್ಟ್ರೀಯ ಹೆದ್ದಾರಿಗೆ ಭೂಸ್ವಾಧೀನವಾಗುವ ಪ್ರದೇಶ ಹೊರತುಪಡಿಸಿದೆ 

ರಾಷ್ಟ್ರೀಯ | 152 /1, 
0 - 19 

ಉಳಿಕೆ 

ಉಳಿಕೆ 
ಡಿ. ಜೆ. ಸ್ವಾಮಿನಾಥಮೂರ್ತಿ ಬಿನ್ 

ಹೆದ್ದಾರಿ 152 / 2 
ಜಯದೇವಮೂರ್ತಿ 

ಆಕಾರ್‌ಬಂದ್ ಪ್ರಕಾರ 151/ ಆಗಿದೆ. 
ರಾಷ್ಟ್ರೀಯ ಹೆದ್ದಾರಿಗೆ ಭೂಸ್ವಾಧೀನವಾಗುವ ಪ್ರದೇಶ ಹೊರತುಪಡಿಸಿದೆ 


ಖುಷಿ 


ಖುಷಿ 


ಖುಷಿ 


27 


ಭಾಗ ೬ 


೫೯೫ 


10 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೧೧ , ೨೦೧೮ 

| 5 | 6 
ಖುಷ್ಠಿ 

153 / , 
0 - 34 152/2 | 151 / 

15372 


152/ 


ಉಳಿಕೆ 


ಮಾವು- 37, ಮಾವು ಸಸಿ - 01, ಹಲಸು - 01, ತೇಗ -06, ತೇಗ ಸಸಿ - 02 , 
ಬೇವು- 04 , ನಿಂಬೆ - 08, ತಂತಿಬೇಲಿ, ಪೈಪ್‌ಲೈನ್, ಹನಿನೀರಾವರಿ 


152 /2 


ಖುಷ್ಠಿ 


0 - 17 


ಉಳಿಕೆ 


152/ 


151 / 


153 /2 


ತೆಂಗು - 08, ತೇಗ -08, ಬೇವು- 02 , ಹುಣಸೆ - 01, ಮಾವು- 01 , 
ತಂತಿಬೇಲಿ, ಪೈಪ್‌ಲೈನ್, ಹನಿ ನೀರಾವರಿ 


153 /2 , 


153 / 


ಖುಷಿ 


1 - 07 1/ 2 


ಉಳಿಕೆ , 
174/2 


1520 


| 154 


ಕಾಡುಮರ - 02 


153 / 3 | 


ಡಿ.ಸಿ. ಚಂದ್ರಶೇಖರಯ್ಯ 
ಬಿನ್ ಚನ್ನಬಸಪ್ಪ 
ಡಿ. ಸಿ. ಚಂದ್ರಶೇಖರಯ್ಯ 
ಬಿನ್ ಚನ್ನಬಸಪ್ಪ 
ದಾನಪ್ಪ ಉ ||ಅಶೋಕ್ ಬಿನ್ ಲೇ , 
ಬಸವರಾಜಯ್ಯ 
ಡಿ.ಎಸ್. ಮಹೇಶ್ಚಂದ್ರ ಬಿನ್ 
ಲೇ ,ಶಿವಪ್ಪ 
ಉಷಾಮಹೇಶ್ ಕೋಂ ಡಿ .ಎಸ್ . 
ಮಹೇಶ್ಚಂದ್ರ ( ಜಂಟಿ) 
ಡಿ.ಸಿ. ಶಿವಾನಂದಯ್ಯ ಬಿನ್ 
ಚಿಕ್ಕರುದ್ರಯ್ಯ 
ಡಿ. ಸಿ. ಶಂಭುರುದ್ರಯ್ಯ 


15372 


ಖುಷ್ಠಿ 


10- 23 1/2 


ಉಳಿಕೆ 


| 153 / 


1520, 
152 /2 


153 / 3 


153 /3ಪಿ1 


ಖುಷಿ 


0 - 32 


ಉಳಿಕೆ 


153 


153/ 2 


154 /2 


153/3ಪಿ2 


ಖುಷಿ 


0 - 28 1 /2 


0 - 19 


ಡಿ.ಎಮ್. ಭದ್ರಶೆಟ್ಟಿ ಬಿನ್ 
ಡಿ.ಎಮ್. ಮಹಾಲಿಂಗಪ್ಪ 


ಆಕಾರ್‌ಬಂದ್ ಪ್ರಕಾರ 153 / 3 ಆಗಿದೆ. 
174 /3 , 

153 , 
154 / 2 174 /4 , 

153 /3 
174 /5 


ಖುಷಿ 
A ಖರಾಬು 


1540 


174 /5, 
154 /2 


0 - 01 


35 


| ಡಿ.ಎಮ್. ರೇಣುಕಾರಾಧ್ಯ ಬಿನ್ 
ಡಿ .ಎಮ್. ಮಹಾಲಿಂಗಪ್ಪ 


154/2 


ಖುಷ್ಠಿ 


0 - 32 


ಉಳಿಕೆ 


154 , 
174 /5 , 
174 /6 


153/3 


36 | ಚಿತ್ತಯ್ಯ 


174 /2 


ಖುಷಿ 


0 - 07 


153 


ಉಳಿಕೆ 


| 1530 


174 /3 


ರಂಗಸ್ವಾಮಯ್ಯ ಬಿನ್ ದಾಸೇಗೌಡ | 174/3 


ಖುಷಿ 


0 - 08 1 /2 


153 , 
1540 


ಉಳಿಕೆ 


1742 


174 / 4 


| - 


ಖುಷ್ಠಿ 


0 -14 1 /2 


1544 


ಉಳಿಕೆ 


174/3 


( 174 /5 


| ಬೇವು- 01 , ಬೇವು ಸಸಿ - 02 


38 | ರಂಗಸ್ವಾಮಯ್ಯ ಬಿನ್ ದಾಸೇಗೌಡ | 174 /4 
ಡಿ.ಎಮ್. ಭದ್ರಶೆಟ್ಟಿ ಬಿನ್ 

174 /5 
ಮಹಾಲಿಂಗಯ್ಯ 


ಖುಷಿ 


0 - 26 1/2 


1540, 
154 / 2 


ಉಳಿಕೆ 


174 /4 


| 174 / 6 


| ಬೇವು- 01 


154 / 2 , 


ಡಿ.ಸಿ. ಶಂಭುರುದ್ರಯ್ಯ 


174 / 6 


1-39 


ಖುಷಿ 


1 - 39 


1730 


ಉಳಿಕೆ , 
174/5 


ಉಳಿಕೆ 


೫೯೬ 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೧ , ೨೦೧೮ 

5 | 6 | 7 | 8 | 9 | 
| ಖುಷಿ 2 - 04 | 174 /6 | ಗಡಿ | ಉಳಿಕೆ | ಉಳಿಕೆ 

22 - 20 1 / 2 


41 | ಕೆಂಗಯ್ಯ ಬಿನ್ ಲೇ , ಕೆಂಗಯ್ಯ 


| 173A 


| ಹುಣಸೆ - 02 , ಬೇವು- 02, ಹೊಂಗೆ - 01, ಯರದ- 01 


ಖುಷಿ 


6 - 15 


ಬಾಗಾಯ್ತು 
ಭೂಪರಿವರ್ತನೆ 
Aಖರಾಬು 


0 -17 


0 - 01 


B ಖರಾಬು 


0 - 07 


ಒಟ್ಟು 


29 - 20 1 / 2 


P . R . 119 


ವಿಶೇಷ ಭೂಸ್ವಾಧೀನಾಧಿಕಾರಿ , 
ಎತ್ತಿನಹೊಳೆ ಯೋಜನೆ, ತುಮಕೂರು 


ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ , ತುಮಕೂರು 


SC-10 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013 

ಕಲಂ 11 (1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : ಎಲ್ಎಕ್ಯೂಎಸ್‌ಆರ್ /12 /2018 - 19 , ದಿನಾಂಕ : 28.08. 2018. 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಎತ್ತಿನಹೊಳೆ ಯೋಜನೆಯ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರದವರಿಗೆ 
ಕಂಡು ಬಂದಿರುವುದರಿಂದ ; 

ಕೇಂದ್ರ ಅಧಿನಿಯಮ “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013 ” ರ ಕಲಂ 4 ರಲ್ಲಿ ತಿಳಿಸಿರುವಂತೆ ಸಾಮಾಜಿಕ ಪರಿಣಾಮ ನಿರ್ಧರಣೆಯ 
ಅಧ್ಯಯನ ವರದಿ ತಯಾರಿಸಿರುವುದರಿಂದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ನಿಯಮಾವಳಿ, 2015ರ ನಿಯಮ 5 (1) ರಂತೆ ಕೇಂದ್ರ ಅಧಿನಿಯಮ 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013ರ ಕಲಂ 11(1) ರನ್ವಯ ಅಧಿಸೂಚನೆ ಹೊರಡಿಸಲಾಗಿದೆ. ಹಾಗೂ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 
ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ( ಕರ್ನಾಟಕ) ನಿಯಮಾವಳಿ, 2015 ರ ನಿಯಮ 2( ಸಿ) ರನ್ವಯ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತದೆ. ಭೂಸ್ವಾಧೀನಕ್ಕೆ ಒಳಪಡುವ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣದ ವಿವರಗಳು ಈ ಕೆಳಗಿನ ಅನುಸೂಚಿಯಂತೆ ಇರುತ್ತದೆ. 

ಈ ಪ್ರಕಟಣೆಯು ಕೇಂದ್ರ ಅಧಿನಿಯಮ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013 ರ ಕಲಂ 11(1) ರಂತೆ ಹೊರಡಿಸಲಾಗಿದೆ. 
ಭೂಸ್ವಾಧೀನಕ್ಕೆ ಒಳಪಡುವ ಜಮೀನುಗಳ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಇವರ ಕಛೇರಿಯಲ್ಲಿ ಪರಿಶೀಲನೆಗೆ ಇಡಲಾಗಿದೆ. 

ಸರ್ಕಾರವು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಹಾಗೂ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಕಲಂ 12ರ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಅಧಿಕಾರ ನೀಡಿರುತ್ತದೆ. 

ಕಲಂ 11( 4) ರಲ್ಲಿ ತಿಳಿಸಿರುವಂತೆ ಮೇಲ್ಕಂಡ ಜಮೀನುಗಳಲ್ಲಿ ಆಸಕ್ತಿಯುಳ್ಳ ವ್ಯಕ್ತಿಗಳು ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ 
ಯಾವುದೇ ಅಭಿವೃದ್ಧಿ ವೆಚ್ಚಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು , ತುಮಕೂರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಭೂಸ್ವಾಧೀನಗೊಳಿಸಲಾದ ಜಮೀನುಗಳಿಗೆ ಪರಿಹಾರ 
ಧನವನ್ನು ನಿರ್ಧರಿಸುವಾಗ ಉಪೇಕ್ಷಿಸಲಾಗುವುದು. 


ಭಾಗ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


೫೯೭ 


ಎತ್ತಿನಹೊಳೆ ಯೋಜನೆಯ ಮುಖ್ಯಕಾಲುವೆ ನಿರ್ಮಾಣದ ಬಗ್ಗೆ ತಯಾರಿಸಲಾದ ಸಾಮಾಜಿಕ ಪರಿಣಾಮ ನಿರ್ಧರಣೆಯ ಅಧ್ಯಯನ ವರದಿಯನ್ನು ಸರ್ಕಾರದ ಪತ್ರ ಕ್ರಮಾಂಕ: ಕಂಇ12 ಬಿಆರ್‌ಆರ್ 2017 , ದಿನಾಂಕ :02 / 04 / 2018 
ರಂತೆ ಅಂಗೀಕರಿಸಲಾಗಿದೆ. ಹಾಗೂ ಸಾಮಾಜಿಕ ಪರಿಣಾಮ ನಿರ್ಧರಣೆಯ ಅಧ್ಯಯನ ವರದಿಯನ್ನು ತುಮಕೂರು ಜಿಲ್ಲಾ ವೆಬ್‌ಸೈಟ್‌ನಲ್ಲಿ ಹಾಗೂ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕ ಪರಿಶೀಲನೆಗೆ ಪ್ರಕಟಿಸಲಾಗಿದೆ. 
ಎತ್ತಿನಹೊಳೆ ಯೋಜನೆಯ ಮುಖ್ಯ ಕಾಲುವೆ ನಿರ್ಮಾಣದ ಉದ್ದೇಶಕ್ಕಾಗಿ ಒಟ್ಟು 1631 ಭೂಮಾಲೀಕರು( ಖಾತೆದಾರರು) ಬಾಧಿತರಾಗುತ್ತಿದ್ದು , ಇವರಲ್ಲಿ ಪರಿಶಿಷ್ಟ ಜಾತಿಯ 186 ಕುಟುಂಬಗಳು, ಪರಿಶಿಷ್ಟ ಪಂಗಡದ 171 ಕುಟುಂಬಗಳು ಹಾಗೂ 
ಅಲ್ಪಸಂಖ್ಯಾತರ 8 ಕುಟುಂಬಗಳು ಬಾದಿತವಾಗುತ್ತಿದ್ದು , ಒಟ್ಟು ಭೂಸ್ವಾಧೀನ ಪ್ರದೇಶ 689 ಎಕರೆ 08 3 /4 ಗುಂಟೆ ಆಗಿರುತ್ತದೆ. ಈ ಯೋಜನೆಯಿಂದ 33 ವಾಸದ ಮನೆಗಳು, 3 ದನದ ಕೊಟ್ಟಿಗೆ, 187 ಕೊಳವೆಬಾವಿಗಳು, 42 ತೆರೆದ 
ಬಾವಿಗಳು, 33 ಕೃಷಿಹೊಂಡಗಳು ಹಾಗೂ ಮರವಳಿ ಆಸ್ತಿಗಳು ಬಾದಿತವಾಗುವುದಾಗಿ ಕಂಡು ಬಂದಿರುತ್ತದೆ. ಭೂಸ್ವಾಧೀನ ಕಾಯ್ದೆ , 2013ರ ಕಲಂ 11(3) ರನ್ವಯ ತುಮಕೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳನ್ನು ಪುನರ್ವಸತಿ ಮತ್ತು 
ಮನರ್‌ನಿರ್ಮಾಣ ಉದ್ದೇಶಕ್ಕಾಗಿ ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. 

ವಾಸ್ತವಿಕವಾಗಿ ಭೂಮಿಯ ಮೇಲೆ ಅಳತೆ ಮಾಡಿದಾಗ ಕಂಡುಬಂದಿರುವ ವ್ಯತ್ಯಾಸಗಳನ್ನು ಗುರುತಿಸಿ ಅದರಂತೆ ಕಲಂ 11 (1) ರ ಅಧಿಸೂಚನೆ ತಯಾರಿಸಿರುತ್ತದೆ. ಈ ಪ್ರಕಟಣೆಯಲ್ಲಿ ಪ್ರಕಟಿಸಲಾದ ಜಮೀನುಗಳಲ್ಲಿ ಆಸಕ್ತಿಯುಳ್ಳವರು 
ಅಧಿಸೂಚನೆ ಪ್ರಕಟವಾದ 60 ದಿನಗಳೊಳಗಾಗಿ ಕಲಂ 15 ರಂತೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ , ಎತ್ತಿನಹೊಳೆ ಯೋಜನೆ, ತುಮಕೂರು ರವರಿಗೆ ನೀಡತಕ್ಕದ್ದು. 

ಅನುಸೂಚಿ 
ಜಿಲ್ಲೆ: ತುಮಕೂರು 

ತಾಲ್ಲೂಕು: ಗುಬ್ಬಿ ಹೋಬಳಿ: ಚೇಳೂರು 

ಗ್ರಾಮ : ಯಲ್ಲಾಪುರ 
ಭೂಸ್ವಾಧೀನ ಚೆಕ್ಕುಬಂದಿ 

ಮರವಳಿ, ಕಟ್ಟಡಗಳು, ಬಾವಿ ಮತ್ತು 
ಖಾತೆದಾರರ ಹೆಸರು 

ಸರ್ವೆ ನಂ ತರಹ ವಾಗುವ 

ವಿಸ್ತೀರ್ಣ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ 

ಬೋರ್‌ವೆಲ್ 


_ 8 


೨ 


10 


1 


| 


| ನಾಗಮ್ಮ ಕೋಂ ಬಸವಯ್ಯ 


| 33 


| ಗಡಿ 


| 23 / 


2 | ಸಿದ್ದರಾಮಯ್ಯ ಬಿನ್ ಸಿದ್ದಲಿಂಗಯ್ಯ 


22 | ಖುಷಿ | 0 - 08 ಉಳಿಕೆ 
23 / ಪಿ4 ಖುಷಿ 

0 - 20 
ಆಕಾರ್ ಬಂದ್ ಪ್ರಕಾರ 23/1 ರಲ್ಲಿ ಅನುಭವ 
ಬರುತ್ತದೆ. 
23 / ³4 ಖಷ್ಠಿ 0 - 24 

4 ಉಳಿಕೆ 
ಆಕಾರ್‌ಬಂದ್ ಪ್ರಕಾರ 23/ 3 ರಲ್ಲಿ ಅನುಭವ 
ಬರುತ್ತದೆ. 
23 / ಪಿ1 ಖುಷ್ಠಿ 1 - 30 
ಆಕಾರ್ ಬಂದ್ ಪ್ರಕಾರ 23/3ರಲ್ಲಿ ಬರುತ್ತದೆ. 
32 / 2 ಖುಷ್ಠಿ 0 - 28 32/ ಎl 


| 33, ಉಳಿಕೆ | 22 


| 32/2 


3 


| ಬಂಡಿರಂಗಯ್ಯ ಬಿನ್ ಕಾವೇಟಯ್ಯ 


ಈರಯ್ಯ ಬಿನ್ ಕಾವೇಟಯ್ಯ 


ಉಳಿಕೆ 


23/ 
3 


32/4 


ತೆಂಗು ಸಸಿ - 13, ನೀಲಗಿರಿ - 37 , ತೇಗ- 10, 
ಅರ್ಕಿಲಸ್ -10, ಸಿಲ್ವರ್‌- 01, ಬೇವು- 01 
ಅರ್ಕಿಲಸ್ - 01, ನೀಲಗಿರಿ ಸಸಿ - 160 , 
( ಬುಡದಲ್ಲಿ ಚಿಗುರಿರುವುವು) 
ಕೃಷಿಹೊಂಡ - 01 


| ರಂಗರಾಮಯ್ಯ ಬಿನ್ ಕಾವೇಟಯ್ಯ 


32/4 


| 


ಖುಷ್ಠಿ 


0 - 27 


32 lಎl 


ಉಳಿಕೆ 


( 32 /2 


32 / 5 


೫೯೮ 


ಭಾಗ ೬ 


- 10 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೧, ೨೦೧೮ 
_ 3 | 4 | 5 

| 7 | 8 
ಖುಷಿ 

| 0 - 21 
32 /5 

32 /lಎl | ಉಳಿಕೆ 32 /4 
B ಖರಾಬು | 

[ 0 - 01 
ಖುಷಿ 0 - 19 
32 / 6 

32 / ಎl ಉಳಿಕೆ 32/5 
B ಖರಾಬು 0 - 01 


| 9 || 
| 32 /6 


ನರಸಿಂಹಯ್ಯ ಬಿನ್ ಕಾವೇಟಯ್ಯ 


32 / 6 


ನೀಲಗಿರಿ ಸಸಿ - 150 
( ಬುಡದಲ್ಲಿ ಚಿಗುರಿರುವುವು) 
ಅರ್ಕಿಲಸ್ - 21 , ಅರ್ಕಿಲಸ್ ಸಸಿ - 06, 
ಬೇವು- 03 , ಬೇವುಗಿಡ - 02 


ರೇವಮ್ಮ ಕೋಂ ಲೇಟ್ ದಾಸಪ್ಪ 


32 / 5 


| 32/ 


8 


| 


ಬಂಡಿರಂಗಯ್ಯ ಬಿನ್ ಕಾವೇಟಯ್ಯ 


| 32 /3 


ಖುಷಿ 1 - 08 
B ಖರಾಬು | 0 - 04 


32 ಎl 
32ಎ2 


ಉಳಿಕೆ 


| 32/ 

6 


36 


ಅರ್ಕಿಲಸ್ - 05 , ಬೇವು- 05 , ಬೇವು ಸಸಿ - 02 , 
ಹೊಂಗೆ- 02 , ನೀಲಗಿರಿ -10, 
ನೀಲಗಿರಿಸಸಿ -10, ಕಾಡುಮರ - 04 


01 - 13 


ಸರ್ಕಾರಿ ಬೀಳು 


320ಎl 


ಖುಷ್ಠಿ 
B ಖರಾಬು 


ಉಳಿಕೆ, 
32ಎ2 


32 /2, 
32 / 4 , 
32 /5, 
32 /6, 
32 /3 


23 / 3 


32ಎ2 


| 0 - 01 


3202 


ಖುಷ್ಠಿ 
B ಖರಾಬು 


0 - 07 
0 - 04 


ಉಳಿಕೆ 


32lಎl 


32lಎl 


| ಉಳಿಕೆ 


ಬಿ. ಎಂ . ಚಂದ್ರಶೇಖರಯ್ಯ ಬಿನ್ ಮೃತ್ಯುಂಜಯಪ್ಪ, 
ಚಂದ್ರಮ್ಮ ಕೋಂ ಬಿ. ಎಂ . ಚಂದ್ರಶೇಖರಯ್ಯ (ಜಂಟಿ) 

ಖುಷಿ 
B ಖರಾಬು 


08 - 05 


00 - 11 


ಒಟ್ಟು 


08 - 16 


P . R . 120 


ವಿಶೇಷ ಭೂಸ್ವಾಧೀನಾಧಿಕಾರಿ, 
ಎತ್ತಿನಹೊಳೆ ಯೋಜನೆ , ತುಮಕೂರು 


ಜಿಲ್ಲಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು 


SC -10 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013 

ಕಲಂ 19 ( 1) ರ ಮೇರೆಗೆ ಅಧಿಸೂಚನೆ 


ಕ್ರಮಾಂಕ : ಎಲ್ಎ ಕ್ಯೂಎಸ್ ಆರ್ /14 / 2018 - 19 , ದಿನಾಂಕ : 28.08. 2018. 


ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಎತ್ತಿನಹೊಳೆ ಯೋಜನೆಯ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರದವರಿಗೆ 
ಕಂಡುಬಂದಿರುವುದರಿಂದ ; 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


೫೯೯ 


ಕೇಂದ್ರ ಅಧಿನಿಯಮ “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013 ” ರ ಕಲಂ 4 ರಲ್ಲಿ ತಿಳಿಸಿರುವಂತೆ ಸಾಮಾಜಿಕ ಪರಿಣಾಮ ನಿರ್ಧರಣೆಯ 
ಅಧ್ಯಯನ ವರದಿ ತಯಾರಿಸಿರುವುದರಿಂದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ನಿಯಮಾವಳಿ, 2015ರ ನಿಯಮ 5(1) ರಂತೆ ಕೇಂದ್ರ ಅಧಿನಿಯಮ 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013ರ ಕಲಂ 11(1) ರನ್ವಯ ಅಧಿಸೂಚನೆ ಹೊರಡಿಸಲಾಗಿದೆ. ಹಾಗೂ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 
ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ (ಕರ್ನಾಟಕ) ನಿಯಮಾವಳಿ, 2015 ರ ನಿಯಮ 2( ಸಿ) ರನ್ವಯ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತದೆ. ಭೂಸ್ವಾಧೀನಕ್ಕೆ ಒಳಪಡುವ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣದ ವಿವರಗಳು ಈ ಕೆಳಗಿನ ಅನುಸೂಚಿಯಂತೆ ಇರುತ್ತದೆ. 

ಈ ಪ್ರಕಟಣೆಯು ಕೇಂದ್ರ ಅಧಿನಿಯಮ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013 ರ ಕಲಂ 11(1) ರಂತೆ ಹೊರಡಿಸಲಾಗಿದೆ. 
ಭೂಸ್ವಾಧೀನಕ್ಕೆ ಒಳಪಡುವ ಜಮೀನುಗಳ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಇವರ ಕಛೇರಿಯಲ್ಲಿ ಪರಿಶೀಲನೆಗೆ ಇಡಲಾಗಿದೆ. 

ಸರ್ಕಾರವು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಹಾಗೂ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಕಲಂ 12ರ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಅಧಿಕಾರ ನೀಡಿರುತ್ತದೆ. 

ಕಲಂ 11( 4) ರಲ್ಲಿ ತಿಳಿಸಿರುವಂತೆ ಮೇಲ್ಕಂಡ ಜಮೀನುಗಳಲ್ಲಿ ಆಸಕ್ತಿಯುಳ್ಳ ವ್ಯಕ್ತಿಗಳು ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ 
ಯಾವುದೇ ಅಭಿವೃದ್ಧಿ ವೆಚ್ಚಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ತುಮಕೂರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಭೂಸ್ವಾಧೀನಗೊಳಿಸಲಾದ ಜಮೀನುಗಳಿಗೆ ಪರಿಹಾರ 
ಧನವನ್ನು ನಿರ್ಧರಿಸುವಾಗ ಉಪೇಕ್ಷಿಸಲಾಗುವುದು. 

ಎತ್ತಿನಹೊಳೆ ಯೋಜನೆಯ ಮುಖ್ಯ ಕಾಲುವೆ ನಿರ್ಮಾಣದ ಬಗ್ಗೆ ತಯಾರಿಸಲಾದ ಸಾಮಾಜಿಕ ಪರಿಣಾಮ ನಿರ್ಧರಣೆಯ ಅಧ್ಯಯನ ವರದಿಯನ್ನು ಸರ್ಕಾರದ ಪತ್ರ ಕ್ರಮಾಂಕ: ಕಂಇ12 ಬಿಆರ್‌ಆರ್ 2017 , ದಿನಾಂಕ : 
02 /04 /2018 ರಂತೆ ಅಂಗೀಕರಿಸಲಾಗಿದೆ. ಹಾಗೂ ಸಾಮಾಜಿಕ ಪರಿಣಾಮ ನಿರ್ಧರಣೆಯ ಅಧ್ಯಯನ ವರದಿಯನ್ನು ತುಮಕೂರು ಜಿಲ್ಲಾ ವೆಬ್‌ಸೈಟ್‌ನಲ್ಲಿ ಹಾಗೂ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕ ಪರಿಶೀಲನೆಗೆ 
ಪ್ರಕಟಿಸಲಾಗಿದೆ. ಎತ್ತಿನಹೊಳೆ ಯೋಜನೆಯ ಮುಖ್ಯ ಕಾಲುವೆ ನಿರ್ಮಾಣದ ಉದ್ದೇಶಕ್ಕಾಗಿ ಒಟ್ಟು 1631 ಭೂಮಾಲೀಕರು( ಖಾತೆದಾರರು ) ಬಾದಿತರಾಗುತ್ತಿದ್ದು, ಇವರಲ್ಲಿ ಪರಿಶಿಷ್ಟ ಜಾತಿಯ 186 ಕುಟುಂಬಗಳು, ಪರಿಶಿಷ್ಟ ಪಂಗಡದ 171 
ಕುಟುಂಬಗಳು ಹಾಗೂ ಅಲ್ಪಸಂಖ್ಯಾತರ 8 ಕುಟುಂಬಗಳು ಬಾದಿತವಾಗುತ್ತಿದ್ದು , ಒಟ್ಟು ಭೂಸ್ವಾಧೀನ ಪ್ರದೇಶ 689 ಎಕರೆ 08, 3/ 4 ಗುಂಟೆ ಆಗಿರುತ್ತದೆ. ಈ ಯೋಜನೆಯಿಂದ 33 ವಾಸದ ಮನೆಗಳು, 3 ದನದ ಕೊಟ್ಟಿಗೆ, 187 
ಕೊಳವೆಬಾವಿಗಳು, 42 ತೆರೆದ ಬಾವಿಗಳು, 33 ಕೃಷಿಹೊಂಡಗಳು ಹಾಗೂ ಮರವಳಿ ಆಸ್ತಿಗಳು ಬಾದಿತವಾಗುವುದಾಗಿ ಕಂಡು ಬಂದಿರುತ್ತದೆ. ಭೂಸ್ವಾಧೀನ ಕಾಯ್ದೆ , 2013ರ ಕಲಂ 11(3) ರನ್ವಯ ತುಮಕೂರು ಜಿಲ್ಲೆಯ ಅಪರ 
ಜಿಲ್ಲಾಧಿಕಾರಿಗಳನ್ನು ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಉದ್ದೇಶಕ್ಕಾಗಿ ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. 

ವಾಸ್ತವಿಕವಾಗಿ ಭೂಮಿಯ ಮೇಲೆ ಅಳತೆ ಮಾಡಿದಾಗ ಕಂಡುಬಂದಿರುವ ವ್ಯತ್ಯಾಸಗಳನ್ನು ಗುರುತಿಸಿ ಅದರಂತೆ ಕಲಂ 11(1) ರ ಅಧಿಸೂಚನೆ ತಯಾರಿಸಿರುತ್ತದೆ. ಈ ಪ್ರಕಟಣೆಯಲ್ಲಿ ಪ್ರಕಟಿಸಲಾದ ಜಮೀನುಗಳಲ್ಲಿ ಆಸಕ್ತಿಯುಳ್ಳವರು 
ಅಧಿಸೂಚನೆ ಪ್ರಕಟವಾದ 60 ದಿನಗಳೊಳಗಾಗಿ ಕಲಂ 15 ರಂತೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ , ಎತ್ತಿನಹೊಳೆ ಯೋಜನೆ, ತುಮಕೂರು ರವರಿಗೆ ನೀಡತಕ್ಕದ್ದು. 

ಅನುಸೂಚಿ 
ಜಿಲ್ಲೆ : ತುಮಕೂರು 

ತಾಲ್ಲೂಕು: ಗುಬ್ಬಿ ಹೋಬಳಿ : ಚೇಳೂರು 

ಗ್ರಾಮ : ಎನ್. ಹೊಸಹಳ್ಳಿ 
ಭೂಸ್ವಾಧೀನವಾಗುವ 

ಚೆಕ್ಕುಬಂದಿ 
ಖಾತೆದಾರರ ಹೆಸರು 

ಸ . ನಂ . ತರಹ 

ಮರವಳಿಗಳು/ ರಚನೆಗಳು 
[ ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ 


8(d 


ವಿಸ್ತೀರ್ಣ 


3 


10 


ಈರದಾಸಯ್ಯ , 
ಹುಚ್ಚಪ್ಪ 


874 


ಖುಷ್ಟಿ 
B ಖರಾಬು 


( 0 - 31 1 /2 
| 0 - 02 1 /2 


| 


| ಉಳಿಕೆ 


| ಗಡಿ 


ತೆಂಗು -15, ಅಡಿಕೆ - 140 , ಮಾವು- 02, 
| 8/5, 8 /9 | ಹಲಸು- 01, ಕರಿಬೇವು- 04, ಎಳ್ಳಿ - 02 , ಹೊಂಗೆ - 02 , ನುಗ್ಗೆ - 02 , 

ನೇರಳೆ - 01, ಹನಿ ನೀರಾವರಿ 


೬೦೦ 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೧೧ , ೨೦೧೮ 
4 | 5 | 6 | 7 | 8 | 


10 


ಅಡಿಕೆ - 58 , ಅಡಿಕೆ ಸಸಿ - 41, ತೆಂಗು - 09 , ಮಾವು- 02 , 
ಹಲಸು - 01, ಯಾಬೇವು- 02 , ಕರಿಬೇವು- 02, ಸೀಬೆ- 05 , 
ಅರಳಿ - 01, ಬೇವುಸಸಿ - 02 , ದನ ಕಟ್ಟುವ ಶೀಟಿನ ಶೆಡ್ - 01 , 
ಬೋರ್‌ವೆಲ್‌ - 01 
ಅಡಿಕೆ - 79 , ಅಡಿಕೆ ಸಸಿ - 35 , ತೆಂಗು - 08 , 
ಸೇಬೆ- 02 , ಸೀಬೆ ಸಸಿ - 01, ನೇರಳೆ - 04 , 
ಬೇವು- 01 , ಕರಿಬೇವು- 02 , ಅಮಟೆ- 03, ಹುಣಸೆ - 02, 
ಕಲ್ಲುಬಾವಿ - 01, ಪಂಪ್‌ಹೌಸ್, ಕಲ್ಲುಕಟ್ಟಡ- 01, ಪೈಪ್‌ಲೈನ್ 
ಹುಣಸೆ - 02 
ಹುಣಸೆ- 01, ಬ್ಯಾಲ- 01, ಹೊಂಗೆ - 01 
ಹುಣಸೆ- 01, ವಾಸದ ಶೀಟಿನ ಮನೆ- 01 
ತೆಂಗು - 39 , ತೆಂಗು ಸಸಿ - 01, ಅಡಿಕೆ - 94 , ಅಡಿಕೆ ಸಸಿ - 07, 
ಕರಿಬೇವು- 01, ನುಗ್ಗೆ - 02, ಸೀಬೆ- 03 , ಎಳ್ಳಿ - 02, 
ಬೋರ್‌ವೆಲ್ - 01 , ಹನಿ ನೀರಾವರಿ , 
ವಾಸದ ಹೆಂಚಿನ ಮನೆ ಭಾಗಶಃ - 01, ಹೆಂಚಿನ 
ದನದಕೊಟ್ಟಿಗೆ- 01, ನೀರಿನ ತೊಟ್ಟಿ- 01 


0 - 04 


2 | ನ, ತಿಮ್ಮಯ್ಯ ಬಿನ್ ರಂಗಯ್ಯ 


| 8/9 


| ಉಳಿಕೆ , 


. 


ಖುಷಿ 
Bಖರಾಬು 


| 8 / 4 


| 8/ 
4 


8 


/8 


| 0 - 01 


| 8/8, 


ಉಳಿಕೆ , 


3 


| 


ಶಿವರಾಮಯ್ಯ ಬಿನ್ ಜುಂಜನಾಯ್ಕ | 8/8 


ಖುಷಿ 


0 - 36 


8 / 5 


| 8/9 


| 8/7 


8/ 2 


ಗಡಿ , 


8 / 5 


ಖುಷ್ಠಿ 


1 - 06 3 / 4 


8/ 8, 8 / 7 


| 8 / 4 


803 


ಸಿದ್ದಲಿಂಗಯ್ಯ ಬಿನ್ ಲೇಟ್ 
ಈರಓಬಳಯ್ಯ 
ರಾಮಯ್ಯ ಬಿನ್ ಲೇಟ್ 
ಈರಓಬಳಯ್ಯ , 
ಪಾಲಯ್ಯ ಬಿನ್ ಲೇಟ್ 
ಈರಓಬಳಯ್ಯ , 
ಶಿವಣ್ಣ ಬಿನ್ ಲೇಟ್ ಈರಓಬಳಯ್ಯ , 
ರೇವಣ ಸಿದ್ದಪ್ಪ ಬಿನ್ ಲೇಟ್ 
ಈರಓಬಳಯ್ಯ , 
ರಾಜಶೇಖರಯ್ಯ ಬಿನ್ 
ಪರಮೇಶ್ವರಯ್ಯ 


ತೆಂಗು - 31 , ಯರದ - 01, ಚಪಚೆ - 01, 
ಬಾಗಿ - 01, ಬೋರ್‌ವೆಲ್ - 01, ಪೈಪ್‌ಲೈನ್ 
ತೆಂಗು - 16 , ಅಡಿಕೆ - 28, ಅಡಿಕೆ ಸಸಿ- 88 , ಪೈಪ್‌ಲೈನ್ 
ತೆಂಗು- 12, ಪೈಪ್‌ಲೈನ್ 
ತೆಂಗು- 05, ಪೈಪ್‌ಲೈನ್ 


ಉಳಿಕೆ 


803 


843 


ಖುಷ್ಟಿ 


ಖುಷ್ಠಿ 


10-01 


0 - 01 


ಉಳಿಕೆ |syn 


ಉಳಿಕೆ 


| 8/ 7 


8/5 


ಉಳಿಕೆ 


ಉಳಿಕೆ 


| ತೆಂಗು- 01 


ತೆಂಗು-01 


ಭಾಗ 


_ 6 . 


ಖುಷಿ 


8 / 2 


8 


14 


ಖುಷ್ಠಿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೧, ೨೦೧೮ 

೬೦೧ 
4 | 5 7 | 8 | 

10 
ನ.ತಿಮ್ಮಯ್ಯ ಬಿನ್ ರಂಗಯ್ಯ , 

8 /5 , 8 / 3 , 
| 8/7 1 - 03 

( 8/ 

2 8 /8 ಉಳಿಕೆ ತೆಂಗು - 62 
ಕೆಂಪರಾಮಯ್ಯ ಬಿನ್ ಜುಂಜಯ್ಯ 

ಉಳಿಕೆ 
ಶಂಕರಯ್ಯ ಬಿನ್ ಲೇಟ್, 

ಖುಷ್ಠಿ 1 - 08 

877 

ಉಳಿಕೆ ಉಳಿಕೆ 
ಸಿದ್ದಲಿಂಗಯ್ಯ 
ಕಾಟೋಬ ಬಿನ್ ತುಕೋಬ ಖುಷ್ಠಿ 0 - 25 

7 /4 ಉಳಿಕೆ | ಉಳಿಕೆ ತೆಂಗು - 06 , ಜಾಲಿ - 01 

ತೆಂಗು- 37, ಅಡಿಕೆ -122 , ಅಡಿಕೆ ಸಸಿ - 12 , ಕರಿಬೇವು- 02, 
ಕರಿಯಪ್ಪ ಬಿನ್ ಕರಿಯಪ್ಪ 

0 - 28 11 /3 ಉಳಿಕೆ ಉಳಿಕೆ 

ಬೋರ್‌ವೆಲ್‌ - 03, ಪಂಪ್ ಹೌಸ್- 01, ಹನಿ ನೀರಾವರಿ 

ತೆಂಗು - 21 , ತೆಂಗು ಸಸಿ - 01, ಅಡಿಕೆ - 132 , ಅಡಿಕೆ ಸಸಿ - 10, 
ಕರಿಯಪ್ಪ ಬಿನ್ ಕರಿಯಪ್ಪ 11 / ಪಿ6 ಖುಷ್ಠಿ 0 - 08 

7/4 11 / , 11/ 2 | ಉಳಿಕೆ 

11 /2 ಬೇವು- 01 , ಹನಿನೀರಾವರಿ 
11 / ಪಿ1 

0 - 25 

| 11 /3 | 127 | ಉಳಿಕೆ | 11 /2 | 
ತಡಕೇರಿ | 11 / ²2 
ನ.ತಿಮ್ಮಯ್ಯ ಬಿನ್ ರಂಗಯ್ಯನಡಕೇರಿ 

ತೆಂಗು -26, ಅಡಿಕೆ -13, ಕರಿಬೇವು-06 
ಆಕಾರ್‌ಬಂದ್ ಪ್ರಕಾರ 11 / ವಿಸ್ತೀರ್ಣ 1-17 ಇದ್ದು, ಪಹಣಿ ಪ್ರಕಾರ 11 / ಪಿ1, 11/ ಪಿ2 ಎಂದಾಗಿರುತ್ತದೆ. 
ನ.ತಿಮ್ಮಯ್ಯ ಬಿನ್ ರಂಗಯ್ಯ 

11 / ಪಿ4 
ನಡಕೇರಿ, | ಖುಷಿ 1 - 04 

ಉಳಿಕೆ 

| ತೆಂಗು - 56 , ಅಡಿಕೆ - 03 , ಹನಿನೀರಾವರಿ 
ನ .ತಿಮ್ಮಯ್ಯ ಬಿನ್ ರಂಗಯ್ಯ 11 / ³5 

11 / 2 ಖುಷಿ 0 - 10 
13 | ಡಿ.ವಿ. ಚಂದ್ರಶೇಖರಯ್ಯ 

ತೆಂಗು - 12 
ಆಕಾರ್‌ಬಂದ್ ಪ್ರಕಾರ 11 /2 ಆಗಿದ್ದು, ಪಹಣಿ ಪ್ರಕಾರ 11 / ಪಿ4, 11 / ಪಿ , ಮತ್ತು 11/2 ಆಗಿರುತ್ತದೆ. 
12 / ಪಿ8 1 - 22 1 /2 11 /2 , 117 | 12 /6 

ಉಳಿಕೆ 

ತೆಂಗು - 59 , ಅಡಿಕೆ - 385, 
14 | ರಂಗಯ್ಯ ಬಿನ್ ನಡಕೇರಿ ರಂಗಯ್ಯ | ಆಕಾರ್‌ಬಂದ್ ಪ್ರಕಾರ 12 /7 ಎಂದು ಇದ್ದು , 12/7ರ ಸಂಖ್ಯೆಯನ್ನು ಎರಡು ಸಾರಿ ನೀಡಿ ತಪ್ಪಾಗಿ 

ಬೋರ್‌ವೆಲ್ - 02 ( ಚಾಲಿ ಇಲ್ಲಾ), ಹನಿ ನೀರಾವರಿ, ತಂತಿಬೇಲಿ 
ದುರಸ್ಟಿಯಾಗಿರುತ್ತದೆ. ಪಹಣಿ ಪ್ರಕಾರ 12 / ಪಿ8 ಎಂದಾಗಿರುತ್ತದೆ. 
ಡಿ.ಎಸ್ . ಹೊನ್ನಗಂಗಪ್ಪ ಬಿನ್ 

12 /6 

1 - 24 

12/7 | 12/5 ಉಳಿಕೆ ಉಳಿಕೆ | ತೆಂಗು - 72 , ಮಾವು- 01, ಬೇವು- 01, ತಂತಿಬೇಲಿ 
ಎಸ್ . ಪಿ. ಷಡಾಕ್ಷರಯ್ಯ 
ಮರುಳಸಿದ್ದಪ್ಪ ಬಿನ್ ಖುಷಿ 1 - 02 1 /2 

ತೆಂಗು - 47 , ತೇಗ- 31, ಮಾವು- 03, ತಂತಿಬೇಲಿ 
ರುದ್ರಯ್ಯ B ಖರಾಬು | 0 - 02 

ಉಳಿಕೆ , 
12 / 5 

- 12/6 | 12 /4 

ಗಡಿ 
ಡಿ.ಎಸ್ ಹೊನ್ನಗಂಗಪ್ಪ ಬಿನ್ 
0 - 39 

ತೆಂಗು - 45 , ತೇಗ- 14 , ಹಲಸು - 01 
ಎಸ್. ಪಿ. ಷಡಾಕ್ಷರಯ್ಯ 


110 


ಖುಷಿ 


ಉಳಿಕೆ 


ಖುಷಿ 


ಖುಷಿ 


೬೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೧ , ೨೦೧೮ 


ಭಾಗ ೬ 


9 


| 


10 


ಖುಷಿ 


0 - 06 


ಕಾಡುಮರ- 02 


ಖುಷಿ 


0 - 19 


12 / 4 


12 / 5 


| 12/8 


ಉಳಿಕೆ 


ತೆಂಗು - 09 , ಮಾವು- 01 , ಬೇವು- 01 


B ಖರಾಬು 


| 0 - 01 


0 - 13 


ಡಿ. ವಿ . ಕೃಪಾಶಂಕರ್ ಬಿನ್ ಡಿ .ಆರ್‌. 
ವೀರಭದ್ರಯ್ಯ 
ಎನ್.ಎಸ್. ಪದ್ಮ ಕೋಂ ಡಿ.ಎಸ್. 
ಕುಮಾರಸ್ವಾಮಿ 
ಡಿ. ಎಸ್ . ಕೈಲಾಸಂ ಬಿನ್ 
ಸದಾಶಿವಯ್ಯ 
ಡಿ .ಎಸ್. ಶಿವಕುಮಾರಸ್ವಾಮಿ ಬಿನ್ 
ಲೇಟ್ ಷಡಕ್ಷರಯ್ಯ . 
ಪೂರ್ಣಿಮಾ ಕೋಂ ಡಿ,ಎಸ್, 
ಶಿವಕುಮಾರಸ್ವಾಮಿ ( ಜಂಟಿ) 


12/8 


ಖುಷ್ಠಿ 
B ಖರಾಬು 


12 / 4 


| 12 / 7 


ಉಳಿಕೆ 


| ಗಡಿ 


| ತೆಂಗು - 15 , ಮಾವು- 01 


0 - 01 1 /2 


0 - 09 


127 


ಖುಷ್ಠಿ 
B ಖರಾಬು 


| 12 /8 


| 12 /2 


ಉಳಿಕೆ 


| ಗಡಿ 


ತೆಂಗು - 08, ಹೊಂಗೆ- 01 , ತೆಂಗು ಸಸಿ - 05 , ನೇರಳೆ- 02, 
ಬೇವು- 03 


| 0 - 01 1/ 2 


22 | 


| ಸಿದ್ದವೀರಯ್ಯ ಬಿನ್ ಪ್ಯಾಟಪ್ಪ 


12 / ಪಿ3 


ಮಾವು- 05, ಬಿಲ್ಲ - 01, ತೇಗ- 05, 
ಬಿಲ್ವಾರ - 01, ನೇರಳೆ - 01 


ಬಾಗಾಯ್ತು 0 - 06 
B ಖರಾಬು | 0 - 00 1/2 
ಬಾಗಾಯ್ತು 0 - 04 1 / 2 
B ಖರಾಬು 0 - 00 1/ 2 


12 / ಪಿ2 


| 12/7 


| 15 /3 


| ಉಳಿಕೆ 


| ಗಡಿ 


ಡಿ. ಪಿ. ಕಂಠಿರುದ್ರಪ್ಪ ಬಿನ್ 
ಪುಟ್ಟರೇವಯ್ಯ 


ಹೊಂಗೆ - 01 


ಆಕಾರ್‌ಬಂದ್ ಪ್ರಕಾರ 122 ಆಗಿದ್ದು, ಪಹಣಿ ಪ್ರಕಾರ 
12 / ಪಿ3 , 12 / ಪಿ2 ಆಗಿರುತ್ತದೆ 
15/3 ಖುಷ್ಠಿ 0 - 02 


24 | ಶಾಂತವೀರಪ್ಪ ಬಿನ್ ರೇವಣ್ಣ 


| 12 /2 


| ಉಳಿಕೆ 


| ಉಳಿಕೆ 


| ಗಡಿ 


| ಹುಣಸೆ - 01, ಬಿಲ್ವಾರ - 01, ಬೇವು- 01 


ಖುಷಿ 


15 - 07 1 / 4 


0 - 10 1 / 2 


ಬಾಗಾಯ್ತು 
A ಖರಾಬು 


0 - 02 1 / 2 


B ಖರಾಬು 


0 - 08 


ಒಟ್ಟು 


15 - 28 1 / 4 


P . R . 121 


ವಿಶೇಷ ಭೂಸ್ವಾಧೀನಾಧಿಕಾರಿ , 
ಎತ್ತಿನಹೊಳೆ ಯೋಜನೆ, ತುಮಕೂರು 


ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ, ತುಮಕೂರು 


SC -10 


ಯದು, ಭೂಸ್ವಾಧೀನಕ 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೧, ೨೦೧೮ 

೬೦೩ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013 

ಕಲಂ 19 (1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : ಎಲ್ಎಕ್ಯೂಎಸ್ಆರ್ /17/2018 -19 , ದಿನಾಂಕ : 28.08.2018. 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಎತ್ತಿನಹೊಳೆ ಯೋಜನೆಯ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರದವರಿಗೆ 
ಕಂಡು ಬಂದಿರುವುದರಿಂದ ; 

ಕೇಂದ್ರ ಅಧಿನಿಯಮ “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013 ” ರ ಕಲಂ 4 ರಲ್ಲಿ ತಿಳಿಸಿರುವಂತೆ ಸಾಮಾಜಿಕ ಪರಿಣಾಮ ನಿರ್ಧರಣೆಯ 
ಅಧ್ಯಯನ ವರದಿ ತಯಾರಿಸಿರುವುದರಿಂದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ನಿಯಮಾವಳಿ, 2015ರ ನಿಯಮ 5(1) ರಂತೆ ಕೇಂದ್ರ ಅಧಿನಿಯಮ 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013ರ ಕಲಂ 11(1) ರನ್ವಯ ಅಧಿಸೂಚನೆ ಹೊರಡಿಸಲಾಗಿದೆ. ಹಾಗೂ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 
ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ (ಕರ್ನಾಟಕ ) ನಿಯಮಾವಳಿ, 2015 ರ ನಿಯಮ 2( ಸಿ) ರನ್ವಯ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತದೆ. 2 ಕ್ಕೆ ಒಳಪಡುವ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣದ ವಿವರಗಳು ಈ ಕೆಳಗಿನ ಅನುಸೂಚಿಯಂತೆ ಇರುತ್ತದೆ. 

ಈ ಪ್ರಕಟಣೆಯು ಕೇಂದ್ರ ಅಧಿನಿಯಮ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013 ರ ಕಲಂ 11(1) ರಂತೆ ಹೊರಡಿಸಲಾಗಿದೆ. 
ಭೂಸ್ವಾಧೀನಕ್ಕೆ ಒಳಪಡುವ ಜಮೀನುಗಳ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಇವರ ಕಛೇರಿಯಲ್ಲಿ ಪರಿಶೀಲನೆಗೆ ಇಡಲಾಗಿದೆ. 

ಸರ್ಕಾರವು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಹಾಗೂ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಕಲಂ 12ರ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಅಧಿಕಾರ ನೀಡಿರುತ್ತದೆ. 

ಕಲಂ 11 (4) ರಲ್ಲಿ ತಿಳಿಸಿರುವಂತೆ ಮೇಲ್ಕಂಡ ಜಮೀನುಗಳಲ್ಲಿ ಆಸಕ್ತಿಯುಳ್ಳ ವ್ಯಕ್ತಿಗಳು ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ 
ಯಾವುದೇ ಅಭಿವೃದ್ಧಿ ವೆಚ್ಚಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ತುಮಕೂರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಭೂಸ್ವಾಧೀನಗೊಳಿಸಲಾದ ಜಮೀನುಗಳಿಗೆ ಪರಿಹಾರ 
ಧನವನ್ನು ನಿರ್ಧರಿಸುವಾಗ ಉಪೇಕ್ಷಿಸಲಾಗುವುದು. 

ಎತ್ತಿನಹೊಳೆ ಯೋಜನೆಯ ಮುಖ್ಯಕಾಲುವೆ ನಿರ್ಮಾಣದ ಬಗ್ಗೆ ತಯಾರಿಸಲಾದ ಸಾಮಾಜಿಕ ಪರಿಣಾಮ ನಿರ್ಧರಣೆಯ ಅಧ್ಯಯನ ವರದಿಯನ್ನು ಸರ್ಕಾರದ ಪತ್ರ ಕ್ರಮಾಂಕ: ಕಂ812 ಬಿಆರ್‌ಆರ್ 2017, ದಿನಾಂಕ:02/ 04 /2018 
ರಂತೆ ಅಂಗೀಕರಿಸಲಾಗಿದೆ. ಹಾಗೂ ಸಾಮಾಜಿಕ ಪರಿಣಾಮ ನಿರ್ಧರಣೆಯ ಅಧ್ಯಯನ ವರದಿಯನ್ನು ತುಮಕೂರು ಜಿಲ್ಲಾ ವೆಬ್‌ಸೈಟ್‌ನಲ್ಲಿ ಹಾಗೂ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕ ಪರಿಶೀಲನೆಗೆ ಪ್ರಕಟಿಸಲಾಗಿದೆ. 
ಎತ್ತಿನಹೊಳೆ ಯೋಜನೆಯ ಮುಖ್ಯ ಕಾಲುವೆ ನಿರ್ಮಾಣದ ಉದ್ದೇಶಕ್ಕಾಗಿ ಒಟ್ಟು 1631 ಭೂಮಾಲೀಕರು( ಖಾತೆದಾರರು) ಬಾದಿತರಾಗುತ್ತಿದ್ದು, ಇವರಲ್ಲಿ ಪರಿಶಿಷ್ಟ ಜಾತಿಯ 186 ಕುಟುಂಬಗಳು, ಪರಿಶಿಷ್ಟ ಪಂಗಡದ 171 ಕುಟುಂಬಗಳು ಹಾಗೂ 
ಅಲ್ಪಸಂಖ್ಯಾತರ 8 ಕುಟುಂಬಗಳು ಬಾಧಿತವಾಗುತ್ತಿದ್ದು, ಒಟ್ಟು ಭೂಸ್ವಾಧೀನ ಪ್ರದೇಶ 689 ಎಕರೆ 08 3/4 ಗುಂಟೆ ಆಗಿರುತ್ತದೆ. ಈ ಯೋಜನೆಯಿಂದ 33 ವಾಸದ ಮನೆಗಳು, 3 ದನದ ಕೊಟ್ಟಿಗೆ, 187 ಕೊಳವೆಬಾವಿಗಳು, 42 ತೆರೆದ 
ಬಾವಿಗಳು, 33 ಕೃಷಿಹೊಂಡಗಳು ಹಾಗೂ ಮರವಳಿ ಆಸ್ತಿಗಳು ಬಾದಿತವಾಗುವುದಾಗಿ ಕಂಡು ಬಂದಿರುತ್ತದೆ. ಭೂಸ್ವಾಧೀನ ಕಾಯ್ದೆ , 2013ರ ಕಲಂ 11(3) ರನ್ವಯ ತುಮಕೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳನ್ನು ಪುನರ್ವಸತಿ ಮತ್ತು 
ಪುನರ್‌ನಿರ್ಮಾಣ ಉದ್ದೇಶಕ್ಕಾಗಿ ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. 

ವಾಸ್ತವಿಕವಾಗಿ ಭೂಮಿಯ ಮೇಲೆ ಅಳತೆ ಮಾಡಿದಾಗ ಕಂಡುಬಂದಿರುವ ವ್ಯತ್ಯಾಸಗಳನ್ನು ಗುರುತಿಸಿ ಅದರಂತೆ ಕಲಂ 11(1) ರ ಅಧಿಸೂಚನೆ ತಯಾರಿಸಿರುತ್ತದೆ. ಈ ಪ್ರಕಟಣೆಯಲ್ಲಿ ಪ್ರಕಟಿಸಲಾದ ಜಮೀನುಗಳಲ್ಲಿ ಆಸಕ್ತಿಯುಳ್ಳವರು 
ಅಧಿಸೂಚನೆ ಪ್ರಕಟವಾದ 60 ದಿನಗಳೊಳಗಾಗಿ ಕಲಂ 15 ರಂತೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ , ಎತ್ತಿನಹೊಳೆ ಯೋಜನೆ, ತುಮಕೂರು ರವರಿಗೆ ನೀಡತಕ್ಕದ್ದು. 


೬೦೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


ಭಾಗ ೬ 


ಅನುಸೂಚಿ 


ಜಿಲ್ಲೆ : ತುಮಕೂರು 


ಗ್ರಾಮ : ಕಂಚಗಾನಹಳ್ಳಿ 


ಹೋಬಳಿ : ನಿಟ್ಟೂರು 
ಚೆಕ್ಕುಬಂದಿ 


) 


ಖಾತೆದಾರರ ಹೆಸರು 


ಸ. ನಂ . 


ತರಹ 


ತಾಲ್ಲೂಕು: ಗುಬ್ಬಿ 
ಭೂಸ್ವಾಧೀನ 
ವಾಗುವ 
ವಿಸ್ತೀರ್ಣ 
5 


ಮರವಳಿಗಳು/ ರಚನೆಗಳು 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


2 


4 


. 


| 


6 


| 


7 


| 


8 


| 


9 | 


10 


ಉಳಿಕೆ. 


1 | ಸರ್ಕಾರಿ ಫಡ 


2/5 


| ಖುಷ್ಠಿ 


| 

6 -21 


| 30 
| 


ಉಳಿಕೆ 


ಉಳಿಕೆ, 
2 /2 


| 2 | 2 


ತೆಂಗು - 25, ಬೇವು- 02 
ತೆಂಗು - 131 , ಮಾವು- 16 , ತೇಗ-18, ಬೇವು- 05, 
ಸಿಲ್ವರ್ - 01, ಯರದ - 02 , ಕಾಡುಮರ - 02 
ಹುಣಸೆ - 08 , ಸಿಲ್ವರ್‌ - 13, ಬೇವು- 01 
ನೀಲಗಿರಿ - 13 , 
ತೆಂಗು - 11 , ತೆಂಗುಸಸಿ - 01, ತೇಗ- 01 , ನೇರಳೆ - 01 


ರುದ್ರಮ್ಮ ಕೋಂ ಲೇಟ್ ಡಿ. ಆರ್. 
ಮರುಳಸಿದ್ದಯ್ಯ 


| 22 


| ಖುಷಿ 


| 


0 - 23 


| 2/5 


| ಉಳಿಕೆ 


| 2/5 


ಉಳಿಕೆ 


ತೆಂಗು - 48 
ತೆಂಗು - 12 , ತೇಗ - 01, 


ಶ್ರೀನಿವಾಸಮೂರ್ತಿ ಸಿ. ಜಿ . ಬಿನ್ 
ಲೇ . ಗವಿಯಪ್ಪ 


51 / 2 


51/2 


ಖುಷ್ಠಿ 


1 - 13 


ಉಳಿಕೆ 


ಉಳಿಕೆ 


| 510 


ಹುಣಸೆ-18 , ನೀಲಗಿರಿ - 33 , ತೇಗ- 02 , ಸಿಲ್ವರ್‌ -10 


ಸಿದ್ರಾಮಯ್ಯ ಬಿನ್ ಶಿವಣ್ಣ 


51 


ಖುಷಿ 


1 - 10 


ಉಳಿಕೆ 


ಉಳಿಕೆ 


31/2 


51/2 


ಹುಣಸೆ - 37, ನೀಲಗಿರಿ - 06, ಹಲಸು - 02 , 
ಬೇವು- 02 , ತೇಗಸಸಿ - 39, ಗೊಡಂಬಿಸಸಿ - 01, ಸಿಲ್ವರ್‌- 01 


ಖುಷಿ 


0 - 07 


ಡಿ.ಎಸ್. ಗುರುಸಿದ್ದಪ್ಪ ಬಿನ್ ಲೇಟ್ 
ಸದಾಶಿವಯ್ಯ 


524 


37 / 


ಉಳಿಕೆ 


370 


ಉಳಿಕೆ 


ತೆಂಗು - 04, ಬೇವು- 02 , ಹನಿನೀರಾವರಿ 


B ಖರಾಬು | 0 - 02 


ಸಿದ್ದರಾಮಯ್ಯ ಬಿನ್ ಶಿವಣ್ಣ 


31 / ಪಿ6 


ಖುಷಿ 


1 - 14 


ಹುಣಸೆ - 27, ತೇಗ- 24, ಬೇವು- 01, ಸಿಲ್ವರ್‌- 04 , 
ಬಿಲ್ವರ್‌- 01 


ಉಳಿಕೆ 


371 


31 


51 / 


7 | ವಿಶಾಲಮ್ಮ ಕೋಂ ವೆಂಕಟಪ್ಪ 


3101ಪಿ 


ಖುಷ್ಠಿ 0 - 06 
ಆಕಾರ್ ಬಂದ್ ಪ್ರಕಾರ 31/2 
ಆಗಿದೆ ಪಹಣಿ ಪ್ರಕಾರ ಸ. ನಂ 
31/ ಪಿ6 ಮತ್ತು ಸ. ನಂ 31/11ಪಿ 
ಆಗಿದೆ 


ಅಡಿಕೆ ಸಸಿ - 20 


8 | ಸರ್ಕಾರಿ ಫಡ 


| 3 


|| 


ಖುಷ್ಠಿ 


0 - 02 


ಉಳಿಕೆ 


374 


| 50 


| 31/2 


ಭಾಗ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೧, ೨೦೧೮ 


೬೦೫ 


10 | 


9 | ಶಂಕರಪ್ಪ ಬಿನ್ ರೇವಣ್ಣ 


| 50 


| ಖುಷ್ಠಿ 


0 - 01 


| ಉಳಿಕೆ 


| 37 


| ಉಳಿಕೆ 


| 31 / 


10 ಡಿ.ಎಸ್ ಗುರುಸಿದ್ದಪ್ಪ ಬಿನ್ ಸದಾಶಿವಯ್ಯ 


ಖುಷಿ 1 - 12 
B ಖರಾಬು | 0 - 02 


| 


37 / 


1 31 / , 31 /2 | ಉಳಿಕೆ, 


* 


- 


52 


| 37/2 

- 


ಉಳಿಕೆ, 
| 520 


ತೆಂಗು - 18, ತೇಗ- 43 , ಮಾವು- 04, ಬೇವು- 07, 
ಸಿಲ್ವರ್‌- 03 , ಅಡಿಕೆ - 230, ಅಡಿಕೆಸಸಿ - 24 , 
| ಬಿಲ್ವರ್ - 01, ಹನಿ ನೀರಾವರಿ 

ಅಡಿಕೆಸಸಿ - 188 , ತೆಂಗುಸಸಿ - 06, ಮಾವು- 01, ಹುಣಸೆ - 01 , 
ಬೋರ್‌ವೆಲ್ - 01, ಹನಿ ನೀರಾವರಿ 
ತೆಂಗು - 10, ಮಾವು- 14, ಬೇವು- 01 


11 | ರಾಜಮ್ಮ ಕೋಂ ಡಿ. ಎಂ ಜಯಣ್ಣ 


ಖುಷಿ 


0 - 36 


12 | ತಿಮ್ಮಯ್ಯ ಬಿನ್ ಹುಚ್ಚಣ್ಣ 


37 /2 


ಖುಷ್ಠಿ 


1 - 17 


ಉಳಿಕೆ 


36 / 


ಉಳಿಕೆ 


37 | 


ಅಡಿಕೆ - 226 , ತೆಂಗು - 14 , ಕಾಡುಮರ - 01 , ಹನಿ ನೀರಾವರಿ 


| ತಿಮ್ಮಯ್ಯ ಬಿನ್ ಹುಚ್ಚಣ್ಣ 


36 / 


ಖುಷ್ಠಿ 3 - 00 
B ಖರಾಬು | 0 - 02 


( 37 /2 


| ಉಳಿಕೆ 


35 


| ಉಳಿಕೆ 


ಅಡಿಕೆ - 203 , ಅಡಿಕೆಸಸಿ - 330 , ತೆಂಗು - 49 , 
ಬೋರ್‌ವೆಲ್ - 01 , ಹನಿ ನೀರಾವರಿ, 
ಅಡಿಕೆ - 474, ತೆಂಗು - 74 , ಅಡಿಕೆಸಸಿ- 27, 
ಹುಣಸೆ - 01, ಹನಿ ನೀರಾವರಿ 


ನಾಗರಾಜಯ್ಯ ಬಿನ್ ಮಲ್ಲಪ್ಪ , 
ಮಹದೇವಯ್ಯ ಬಿನ್ ಮಲ್ಲಪ್ಪ, ಜಯಣ್ಣ 
ಬಿನ್ ಮಲ್ಲಪ್ಪ , ಬಸವರಾಜು ಬಿನ್ ಮಲ್ಲಪ್ಪ 


ಖಿಷ್ಠಿ 


0 - 01 1/ 2 


37 


ಜಯಣ್ಣ | 36 / 2 


ಉಳಿಕೆ 


364 


ಬೇವು-10 , ಹುಣಸೆ - 24, ಮಾವು- 04, ಹಿಪ್ಪೆ - 01, 
ಹಲಸು - 02 


ಉಳಿಕೆ 


* 


| 


4 - 13 


| ಖಷ್ಠಿ 


15 | ಫಡ 


35 


ಉಳಿಕೆ 


ಉಳಿಕೆ, 
24 /2 , 
24 /7, 
24/3 


ಉಳಿಕೆ, 
360 


ತೆಂಗು - 09, ಅಡಿಕೆ -135 , ಅಡಿಕೆಸಸಿ - 87 , 
ಬಿಲ್ವಾರ - 02 , ಬೇವು- 02 , ಹಲಸು- 01, 
ಮೂಸಂಬಿ - 01, ಕಿತ್ತಲೆ - 01, ಜಾಲಿ - 01, 
ಕಲ್ಲುಬಾವಿ - 01 , ಬಾವಿ ಒಳಗೆ 1 ಬೋರ್‌ವೆಲ್‌, 
ಹನಿ ನೀರಾವರಿ 
ತೆಂಗು - 01 , ಅಡಿಕೆ - 08 , ಅಡಿಕೆಸಸಿ - 03 
ತೆಂಗು - 68, ತೆಂಗುಸಸಿ - 02 , ಹುಣಸೆ - 02 , ನೀಲಗಿರಿ - 01, 
ಹೊಂಗೆ - 20, ಬೇವು- 03 | 
ತೆಂಗು - 05 
ಬೇವು- 16 
ಬೇವು- 03 , ಅರ್ಕಿಲಸ್ - 01 


B ಖರಾಬು 


0 - 21 


೬೦ 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೧, ೨೦೧೮ 

| 5 
ಖುಷ್ಠಿ 


16 | ಪುಟ್ಟನರಸಮ್ಮ ಕೋಂ 


ನರಸಪ್ಪ 


24 /3 


0 - 01 


ಉಳಿಕೆ 


24 /7 


ಉಳಿಕೆ 


17 | ರಾಜಮ್ಮ ಬಿನ್ ಕೆಂಚಯ್ಯ 


247 


ಖುಷ್ಠಿ 


0 - 04 


| 35 


ಉಳಿಕೆ 


34 /2 


ಉಳಿಕೆ, 
34 /3 


ತೆಂಗು -07, ತೇಗ- 03, ಬೇವು- 05, ಚಪಚೆ -01 


ಮಲ್ಲಯ್ಯ ಬಿನ್ ಬಮ್ಮಯ್ಯ 


24 /2 


ಖುಷಿ 


0 - 18 


ಬೇವು- 02 , ಯರದ - 01 


35 


ಉಳಿಕೆ 


ಉಳಿಕೆ 


| 24 / 


| ಉಳಿಕೆ 


19 ನರಸಯ್ಯ ಬಿನ್ ಬಮ್ಮಯ್ಯ 


24 /2ಪಿ 1 ಖುಷ್ಠಿ 0 - 30 
ಆಕಾರ್‌ಬಂದ್ ಪ್ರಕಾರ 24 /2 ಆಗಿದೆ 


ಬೇವು- 02, ತೆಂಗು - 01, ಹೊಂಗೆ - 01 


ತೆಂಗು- 30, ತೆಂಗುಸಸಿ - 01, ಅಡಿಕೆ - 29 , 


20 | ರಾಮಯ್ಯ ಬಿನ್ ಮಾರಯ್ಯ 


0 - 21 1 / 2 


ಉಳಿಕೆ, 


45/ 3, 


ಸಿಲ್ವರ್‌ - 03 , ತೇಗ- 09 , ಹಲಸು - 01, ನೇರಳೆ - 02 , ಸಿಲ್ವರ್‌ 
09, ತೇಗ - 16 , ಬಾಗಿ - 01, ಮಾವು- 04 , ಬೇವು- 05, 
ನುಗ್ಗೆ - 02 , ಯರದ - 01, ಹನಿನೀರಾವರಿ , ಬೋರ್‌ವೆಲ್‌ - 01 
ತೆಂಗು - 12 , ತೆಂಗುಸಸಿ - 09 , ಬೇವು- 01, 
ಹುಣಸೆ - 03, ಮಾವು- 02 , ನೀಲಗಿರಿ - 01 , ಅರ್ಕಿಲಸ್ - 01 , 
ಉದೇವು- 02 


| 24 / 


ಉಳಿಕೆ, 
24 /2 


ಉಳಿಕೆ 


24/5 


21 /3 


ಖುಷಿ 


1 - 25 


21 ಪುಟ್ಟನರಸಮ್ಮ ಕೋಂ ನರಸಪ್ಪ 


ಬಾಗಾಯ್ತು 


| 0- 08 


ತೆಂಗು - 08, ತೆಂಗುಸಸಿ - 15 , ಹುಣಸೆ - 01 , 


ಬೇವು- 01, ಹನಿನೀರಾವರಿ 


22 | ರಾಜಮ್ಮ ಬಿನ್ ಕೆಂಚಯ್ಯ 


24 /5 


ಖುಷಿ 


0 - 03 


ಉಳಿಕೆ 


24 / 


ಉಳಿಕೆ 


| 24 / 


23 | ರೇವಮ್ಮ ಕೋಂ ಲೇಟ್ ಮಾರಯ್ಯ 


45 /3 


ಖುಷ್ಠಿ 


| 0 -17 


ಉಳಿಕೆ 


21 /3 | 


ಉಳಿಕೆ, 
451 


240 


ತೆಂಗು -13 , ತೆಂಗುಸಸಿ - 02 


24 | ಪುಟ್ಟನರಸಮ್ಮ ಕೋಂ ಲೇಟ್ ನರಸಯ್ಯ 


45/ 


0 - 01 


ಉಳಿಕೆ 


21/4 , 
21 /3 


ಉಳಿಕೆ 


| 45/3 


25 | ರಂಗಯ್ಯ ಬಿನ್ ರಂಗಯ್ಯ 


21 /2 


ಖುಷ್ಠಿ 


0 - 23 


ಉಳಿಕೆ 


19 , 22 


ಉಳಿಕೆ 


21/5 | 


ತೆಂಗು - 22 , ತೆಂಗುಸಸಿ - 01 , ಅಡಿಕೆ- 221 , ಕರಿಬೇವುಸಸಿ - 01, 
ಬೋರ್‌ವೆಲ್ - 01, ಪೈಪ್‌ಲೈನ್‌, ಹನಿನೀರಾವರಿ, ತಂತಿಬೇಲಿ 
ಮಾವು- 03 , ತೆಂಗು- 37, ತೆಂಗುಸಸಿ - 02, 
ಅಡಿಕೆ - 22 , ಅಡಿಕೆಸಸಿ - 169 , ಹನಿನೀರಾವರಿ 


26 | ಶಿವರಾಮಯ್ಯ ಬಿನ್ ಜುಂಜನಾಯ್ಕ 


23 , 


21 /3 


ಖುಷಿ 


45 /3, 45 / 


1 - 12 


21/ 4 


24 


ಉಳಿಕೆ 


ಭಾಗ ೪ 


೬೦೭ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೧೧, ೨೦೧೮ 
| 4 | 5 | 6 | 7 | 8 | 


3 


9 


| ಉಳಿಕೆ, 


ತೆಂಗು - 37, ಅಡಿಕೆ - 98 , ಅಡಿಕೆಸಸಿ - 36, ಹನಿ ನೀರಾವರಿ 
ತೆಂಗು - 12 , ತೆಂಗುಸಸಿ - 17, ಅಡಿಕೆ - 01 , ಹಲಸು - 01 , 
ನೇರಳೆ -01, ನೇರಲೆಸಸಿ -01 , ಬೇವು-01 ಬೇವುಸಸಿ - 02 , 
ಯರದ - 01 
ತೆಂಗು - 25 , ಅರ್ಕಿಲಸಸಿ - 01 , ಪೈಪ್‌ಲೈನ್ 


27 | ಶಿವರಾಮಯ್ಯ ಬಿನ್ ಜುಂಜನಾಯ್ಕ 


21 / 4 


ಋಷ್ಠಿ 


2 - 08 


ಉಳಿಕೆ 


| 212 


21/ 


23. 


ತೆಂಗು - 22 


28 


21 /5 


ಖುಷ್ಠಿ 


0 - 04 


21 /2 


| 22 


21 /2 


| 21 /4 


ಅಡಿಕೆ - 15 , ತೆಂಗು - 03, ಬೋರ್‌ವೆಲ್ - 01, ತಂತಿಬೇಲಿ 


ಧರಣಪ್ಪ ಬಿ. ಆರ್ ಬಿನ್ ನಡುಕೇರಿ 
ರಂಗಯ್ಯ 
ಕೆಂಪರಾಮಯ್ಯ ಬಿನ್ ರಾಮಯ್ಯ , 


ಬಾಗಾಯ್ತು 0 - 09 


ತೆಂಗು - 01 , ತೇಗ - 08 


21 / 4 


| ಉಳಿಕೆ 


| 19 , 21/4 | ಉಳಿಕೆ 


ಶಿವರಾಮಯ್ಯ ಬಿನ್ ಜುಂಜನಾಯ್ಕ 


ಬಾಗಾಯ್ತು | 


| 0 - 02 


22ಪಿ 


ಖರಾಬು 


0 - 37 


ತೆಂಗು - 01 , ಅಡಿಕೆ - 04 , ಹೊಂಗೆ - 02 , ಜಾಲಿ - 01 , 
ಬ್ಯಾಲ - 01, 
ತೆಂಗು - 19 , ಯರದ - 01, ಎಳ್ಳಿ- 01, ಸೀಬೆ- 01, ನೇರಳೆ - 01, 
ಕರಿಬೇವು- 03 ಬೇವು- 02 ,, ತೇಗ- 01 
ತೆಂಗು - 23, ಯಾಬೇವು- 11 , ಹಲಸು - 01, 
ಯರದ - 02, ಬೇವುಸಸಿ - 02 , ಕರಿಬೇವು- 03 


ಸರ್ಕಾರಿ 


31 | ಗುಂಡುತೋಪು 


ಸರ್ಕಾರಿ 
ಜಾಗ 


ಸರ್ಕಾರಿ 
ಜಾಗ. 


ಕೆರೆ ಅಂಗಳ 


ಜಾಗ . 


ಆಕಾರ್‌ಬಂದ್ ಪ್ರಕಾರ 22 ಆಗಿದೆ 


ನಂಬರ್ ಇಲ್ಲದ ಕೆರೆಯ ಉತ್ತರ ಭಾಗಕ್ಕೆ 
32 | 

ಇರುವ ಸರ್ಕಾರಿ ಜಮೀನು 


ಖರಾಬು 


| 1 - 08 


ತೆಂಗು - 22 , ಅಡಿಕೆ - 91, ಬೇವು- 02 , ಅರ್ಕಿಲಸ್ - 01 , 
ಹುಣಸೆ- 01, ಕಾಕಡ - 20 , ಕರಿಬೇವು- 20, 
ಹೊಂಗೆ - 02 , ಹೊಂಗೆಸಸಿ - 04 , ಹನಿ ನೀರಾವರಿ 
ತೆಂಗು - 01 , ಹೊಂಗೆ -01 , ಯರದ - 01, ಬೇವು- 04 , 
ಬೇವುಸಸಿ - 01, ನೀಲಗಿರಿ - 06, ಜಾಲಿ - 01 
ಮಾವು- 01, ಹಲಸು - 01, ಹೊಂಗೆ - 01 , ಬೇವು- 01 , 
ಎಳ್ಳಿ - 01, ಕಿತ್ತಲೆ - 01, ಕರಿಬೇವು- 02 
ಮಾವು- 01, ತೆಂಗು -04 


ಖುಷಿ 


0 - 08 


ಸರ್ಕಾರಿ 


33 | ಕೆ.ಎಸ್‌ ದಾಸಪ್ಪ ಬಿನ್ ಶ್ರೀನಿವಾಸಯ್ಯ 


19 


21 /2, 21/5 | 18 


ಉಳಿಕೆ 


ಬಾಗಾಯ್ತು 
ಖರಾಬು 


0 - 07 
0 - 01 


ತೆಂಗು - 34 , ಯಾಬೇವು- 15 , ಯರದ - 01, 
ಬಿಲ್ವಾರ - 01, ಬಿಲ್ವಾರಸಸಿ - 01, ಸೀಬೆ- 03 , ಹಲಸು- 01, 
ಕಾಕಡ - 10 , ಕರಿಬೇವು- 01, ಬೋರ್‌ವೆಲ್‌ - 01 


ಜಾಗ. 


೬೦೮ 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೧ , ೨೦೧೮ 

| 5 | 6 | 7 | 8 || 


9 


22 , 


18ಪಿ2 


ಬಾಗಾಯ್ತು 


0 - 22 


| 19 


| 16 /3 


ಉಳಿಕೆ 


ಕೆ.ಎಸ್ ದಾಸಪ್ಪ ಬಿನ್ ಶ್ರೀನಿವಾಸಯ್ಯ 
ಕರಿಯಪ್ಪ ಬಿನ್ ವೆಂಕಟಮ್ಮ 


ಸರ್ಕಾರಿ 
ಜಾಗ 


18ಪಿ1 


ಆಕಾರ್‌ಬಂದ್ ಪ್ರಕಾರ ಸ. ನಂ 18 ಆಗಿದೆ. 


ಸರ್ಕಾರಿ 


35 | ಕೆ.ಎಸ್ ದಾಸಪ್ಪ ಬಿನ್ ಶ್ರೀನಿವಾಸಯ್ಯ 


17 


ಬಾಗಾಯ್ತು 


0 - 05 


ಸರ್ಕಾರಿ 


16 /3 


ಅರಳಿ - 01, ಬೇವು- 01, ನೀಲಗಿರಿ - 02 , ನೇರಳೆ - 01, 
ಜಾಲಿ- 01 


ಕಟ್ಟೆ 


0 - 08 


36 | ಕರಿಯಮ್ಮ 


16 / 3 


ಬಾಗಾಯ್ತು 
ಖರಾಬು 


16 /2 


| 15 


| 17 


ತೆಂಗು - 02 , ಹಾಳುಬಾವಿ - 01 


0 - 03 


ಓಬಳನರಸಯ್ಯ ಬಿನ್ ಪುಟ್ಟನರಸಯ್ಯ 


16 /2 


ಬಾಗಾಯ್ತು 


0 - 02 


16 3 


16 


ಉಳಿಕೆ 


ಸರ್ಕಾರಿ 
ಜಾಗ. 


38 | ಗಿರಿಯಪ್ಪ ಬಿನ್ ಕಾಳಯ್ಯ 

| ಕೆಂಪಮ್ಮ ಕೋಂ ಕೆಂಪಯ್ಯ 


ಬಾಗಾಯ್ತು | 0 - 18 
ಬಾಗಾಯ್ತು 0 - 19 


0 - 01 


40 | ದಿವಾಕರಮ್ಮ ಕೋಂ ಗಿರಿಯಪ್ಪ 


ಖುಷಿ 
ಬಾಗಾಯ್ತು 


ಉಳಿಕೆ 


ಉಳಿಕೆ 


ಸರ್ಕಾರಿ 
ಜಾಗ. 


10 / 2 , 10 / 3 


ತೆಂಗು - 23 , ಬೇವು- 01, ನುಗ್ಗೆ - 01 
ತೆಂಗು - 08 
ಅಡಿಕೆ - 102 , ತೆಂಗು -15, ತೆಂಗು ಸ ಸಿ - 02, 
ಹಲಸು - 02 , ಕಾಕಡ - 20, ಕರಿಬೇವು- 25 , 
ಸೀಬೆ- 02 , ಸಪೋಟಸಸಿ - 01, ಹಿಪ್ಪ - 01, ಹನಿನೀರಾವರಿ 
ತೆಂಗು - 04 
ತೆಂಗು - 15, ತೆಂಗುಸಸಿ - 02 , ಮಾವು- 01, 


0 - 16 


41 


ಖುಷ್ಠಿ 


0 - 09 


| ಓಬಳಮ್ಮ ಕೋಂ ಚನ್ನವೀರಯ್ಯ 
| 
ರಂಗಮ್ಮ ಕೋಂ ಲೇಟ್ ಸಣ್ಣಗಿರಿಯಪ್ಪ 
ಓಬಳನರಸಯ್ಯ 


ಬಾಗಾಯ್ತು 


0 -15 


10 / 


ಖುಷಿ 


0 - 04 


11, 10 / 2 


| 


| 11 


ಗಡಿ 


ಓಬಳಯ್ಯ ಬಿನ್ ಈರದಾಸಯ್ಯ 


10/ 2 


ಖುಷಿ 


0 - 18 


10 /3 


| 100 


| 11 


ಖುಷಿ 


0 - 01 


45 ಓಬಳನರಸಯ್ಯ ಬಿನ್ ಮಾರಯ್ಯ 


| 10 /3 


ಉಳಿಕೆ 


11, 10 /2 | 11 


| 10/2 


ತರಿ 


0 - 02 


ತೆಂಗು - 19, ಅಡಿಕೆ - 148 , ಕರಿಬೇವು- 06 , 
ಹಲಸು - 01, ಮಾವು- 01, ಹನಿನೀರಾವರಿ 
ಅಡಿಕೆ - 09 , ತೇಗ - 01, ಸೀಬೆ- 01, ತೆಂಗ - 02, 
ಬೋರ್‌ವೆಲ್ - 01 , ಕರಿಬೇವು- 03 
ಅಡಿಕೆ - 35 , ಅಡಿಕೆಸಸಿ - 32 , ತೆಂಗು - 02 , ಸೀಬೆ- 02 , 
ತೆಂಗು - 07 , ಅಡಿಕೆ - 47, ಅಡಿಕೆಸಸಿ - 35 , ಸೀಬೆ- 02 , 
ಬೇವು- 03, ಕರಿಬೇವು- 04 , ಅರಳಿಸಸಿ - 01 


ಬಾಗಾಯ್ತು 


0 - 12 


46 | ಓಬಳಯ್ಯ 


90 


| ಉಳಿಕೆ 


| ಗಡಿ 


| 10/ 
2 


9 


/2 


ಖರಾಬು 


0 - 01 


ಅಡಿಕೆ - 20, ಎಳ್ಳಿ - 01 , ತೆಂಗು - 01 , ಹನಿನೀರಾವರಿ 


ಭಾಗ 


೬೦೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೧, ೨೦೧೮ 

| 5 | 6 | 7 | 8 | 


9 


47 | ಕೆಂಪಮ್ಮ ಕೋಂ ಕೆಂಪಯ್ಯ 


ಖುಷಿ 


0 - 06 


10 
ತೆಂಗು - 07 , ಪೈಪ್‌ಲೈನ್ 
ತೆಂಗು - 02 , ಅಡಿಕೆ - 07, ಯಾಬೇವು- 01, ಪಪ್ಪಾಯ - 01, 
ಪೈಪ್‌ಲೈನ್ 


| 9 /2 | 


ಉಳಿಕೆ 


| ಗಡಿ 


97 


| ಉಳಿಕೆ 


48 ರಂಗಮ್ಮ ಕೋಂ ಲೇಟ್ ಸಣ್ಣಗಿರಿಯಪ್ಪ 


ಬಾಗಾಯ್ತು | 


| 0 - 01 


32 - 01 


ಖುಷಿ 

ತರಿ | 0 - 02 
ಬಾಗಾಯ್ತು 3 - 15 
A ಖರಾಬು | 0 - 03 
B ಖರಾಬು 2 - 34 


P . R . 122 


ಒಟ್ಟು 38 - 15 

ವಿಶೇಷ ಭೂಸ್ವಾಧೀನಾಧಿಕಾರಿ , 
ಎತ್ತಿನಹೊಳೆ ಯೋಜನೆ, ತುಮಕೂರು 


ಜಿಲ್ಲಾಧಿಕಾರಿ, 
ತುಮಕೂರು ಜಿಲ್ಲೆ , ತುಮಕೂರು 


SC -10 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013 

ಕಲಂ 19 ( 1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : ಎಲ್‌ಎಕ್ಯೂಎಸ್‌ಆರ್‌ / 18 / 2018 - 19 , ದಿನಾಂಕ : 28.08.2018 . 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಎತ್ತಿನಹೊಳೆ ಯೋಜನೆಯ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರದವರಿಗೆ 
ಕಂಡು ಬಂದಿರುವುದರಿಂದ ; 

ಕೇಂದ್ರ ಅಧಿನಿಯಮ “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ , 2013 ” ರ ಕಲಂ 4 ರಲ್ಲಿ ತಿಳಿಸಿರುವಂತೆ ಸಾಮಾಜಿಕ ಪರಿಣಾಮ ನಿರ್ಧರಣೆಯ 
ಅಧ್ಯಯನ ವರದಿ ತಯಾರಿಸಿರುವುದರಿಂದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ನಿಯಮಾವಳಿ, 2015ರ ನಿಯಮ 5(1) ರಂತೆ ಕೇಂದ್ರ ಅಧಿನಿಯಮ 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013ರ ಕಲಂ 11 (1) ರನ್ವಯ ಅಧಿಸೂಚನೆ ಹೊರಡಿಸಲಾಗಿದೆ. ಹಾಗೂ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 
ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ (ಕರ್ನಾಟಕ) ನಿಯಮಾವಳಿ, 2015 ರ ನಿಯಮ 2 ( ಸಿ) ರನ್ವಯ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತದೆ. ಭೂಸ್ವಾಧೀನಕ್ಕೆ ಒಳಪಡುವ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣದ ವಿವರಗಳು ಈ ಕೆಳಗಿನ ಅನುಸೂಚಿಯಂತೆ ಇರುತ್ತದೆ. 

ಈ ಪ್ರಕಟಣೆಯು ಕೇಂದ್ರ ಅಧಿನಿಯಮ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ, 2013 ರ ಕಲಂ 11(1)ರಂತೆ ಹೊರಡಿಸಲಾಗಿದೆ. 
ಭೂಸ್ವಾಧೀನಕ್ಕೆ ಒಳಪಡುವ ಜಮೀನುಗಳ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಇವರ ಕಛೇರಿಯಲ್ಲಿ ಪರಿಶೀಲನೆಗೆ ಇಡಲಾಗಿದೆ. 

ಸರ್ಕಾರವು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಎತ್ತಿನಹೊಳೆ ಯೋಜನೆ, ತುಮಕೂರು ಹಾಗೂ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಕಲಂ 12ರ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಅಧಿಕಾರ ನೀಡಿರುತ್ತದೆ. 


೬೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


ಭಾಗ ೬ 


೫) 


ಕಲಂ 11( 4) ರಲ್ಲಿ ತಿಳಿಸಿರುವಂತೆ ಮೇಲ್ಕಂಡ ಜಮೀನುಗಳಲ್ಲಿ ಆಸಕ್ತಿಯುಳ್ಳ ವ್ಯಕ್ತಿಗಳು ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ 
ಯಾವುದೇ ಅಭಿವೃದ್ಧಿ ವೆಚ್ಚಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು , ತುಮಕೂರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಭೂಸ್ವಾಧೀನಗೊಳಿಸಲಾದ ಜಮೀನುಗಳಿಗೆ ಪರಿಹಾರ 
ಧನವನ್ನು ನಿರ್ಧರಿಸುವಾಗ ಉಪೇಕ್ಷಿಸಲಾಗುವುದು. 

- ಎತ್ತಿನಹೊಳೆ ಯೋಜನೆಯ ಮುಖ್ಯ ಕಾಲುವೆ ನಿರ್ಮಾಣದ ಬಗ್ಗೆ ತಯಾರಿಸಲಾದ ಸಾಮಾಜಿಕ ಪರಿಣಾಮ ನಿರ್ಧರಣೆಯ ಅಧ್ಯಯನ ವರದಿಯನ್ನು ಸರ್ಕಾರದ ಪತ್ರ ಕ್ರಮಾಂಕ: ಕಂಇ12 ಬಿಆರ್‌ಆರ್ 2017, 
ದಿನಾಂಕ:02/ 04 /2018 ರಂತೆ ಅಂಗೀಕರಿಸಲಾಗಿದೆ. ಹಾಗೂ ಸಾಮಾಜಿಕ ಪರಿಣಾಮ ನಿರ್ಧರಣೆಯ ಅಧ್ಯಯನ ವರದಿಯನ್ನು ತುಮಕೂರು ಜಿಲ್ಲಾ ವೆಬ್‌ಸೈಟ್‌ನಲ್ಲಿ ಹಾಗೂ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕ 
ಪರಿಶೀಲನೆಗೆ ಪ್ರಕಟಿಸಲಾಗಿದೆ. ಎತ್ತಿನಹೊಳೆ ಯೋಜನೆಯ ಮುಖ್ಯ ಕಾಲುವೆ ನಿರ್ಮಾಣದ ಉದ್ದೇಶಕ್ಕಾಗಿ ಒಟ್ಟು 1631 ಭೂಮಾಲೀಕರು ( ಖಾತೆದಾರರು) ಬಾದಿತರಾಗುತ್ತಿದ್ದು, ಇವರಲ್ಲಿ ಪರಿಶಿಷ್ಟ ಜಾತಿಯ 186 ಕುಟುಂಬಗಳು, ಪರಿಶಿಷ್ಟ 
ಪಂಗಡದ 171 ಕುಟುಂಬಗಳು ಹಾಗೂ ಅಲ್ಪಸಂಖ್ಯಾತರ 8 ಕುಟುಂಬಗಳು ಬಾದಿತವಾಗುತ್ತಿದ್ದು, ಒಟ್ಟು ಭೂಸ್ವಾಧೀನ ಪ್ರದೇಶ 689 ಎಕರೆ 08 3/ 4 ಗುಂಟೆ ಆಗಿರುತ್ತದೆ. ಈ ಯೋಜನೆಯಿಂದ 33 ವಾಸದ ಮನೆಗಳು, 3 ದನದ ಕೊಟ್ಟಿಗೆ, 
187 ಕೊಳವೆಬಾವಿಗಳು, 42 ತೆರೆದ ಬಾವಿಗಳು, 33 ಕೃಷಿಹೊಂಡಗಳು ಹಾಗೂ ಮರವಳಿ ಆಸ್ತಿಗಳು ಬಾದಿತವಾಗುವುದಾಗಿ ಕಂಡು ಬಂದಿರುತ್ತದೆ. ಭೂಸ್ವಾಧೀನ ಕಾಯ್ದೆ 2013ರ ಕಲಂ 11(3) ರನ್ವಯ ತುಮಕೂರು ಜಿಲ್ಲೆಯ ಅಪರ 
ಜಿಲ್ಲಾಧಿಕಾರಿಗಳನ್ನು ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಉದ್ದೇಶಕ್ಕಾಗಿ ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. 

ವಾಸ್ತವಿಕವಾಗಿ ಭೂಮಿಯ ಮೇಲೆ ಅಳತೆ ಮಾಡಿದಾಗ ಕಂಡುಬಂದಿರುವ ವ್ಯತ್ಯಾಸಗಳನ್ನು ಗುರುತಿಸಿ ಅದರಂತೆ ಕಲಂ 11(1) ರ ಅಧಿಸೂಚನೆ ತಯಾರಿಸಿರುತ್ತದೆ. ಈ ಪ್ರಕಟಣೆಯಲ್ಲಿ ಪ್ರಕಟಿಸಲಾದ ಜಮೀನುಗಳಲ್ಲಿ ಆಸಕ್ತಿಯುಳ್ಳವರು 
ಅಧಿಸೂಚನೆ ಪ್ರಕಟವಾದ 60 ದಿನಗಳೊಳಗಾಗಿ ಕಲಂ 15 ರಂತೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ , ಎತ್ತಿನಹೊಳೆ ಯೋಜನೆ, ತುಮಕೂರು ರವರಿಗೆ ನೀಡತಕ್ಕದ್ದು. 

ಅನುಸೂಚಿ 
ಜಿಲ್ಲೆ: ತುಮಕೂರು 

ತಾಲ್ಲೂಕು: ಗುಬ್ಬಿ ಹೋಬಳಿ : ನಿಟ್ಟೂರು 

ಗ್ರಾಮ : : ಹಂಡನಹಳ್ಳಿ 
ಭೂಸ್ವಾಧೀನವಾ 

- ಚೆಕ್ಕುಬಂದಿ 
ಖಾತೆದಾರರ ಹೆಸರು 

ಸ. ನಂ . ತರಹೆ 

ಮರವಳಿಗಳು/ರಚನೆಗಳು 
ಗುವ ವಿಸ್ತೀರ್ಣ ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 

5 | 6 | 7 | 8 | ೨ | 
ಮೇಘಾನಂದಮೂರ್ತಿ ಬಿನ್ ಲೇ ರಂಗಯ್ಯ , 

84 / 8 ಖುಷಿ 0 - 14 

ಉಳಿಕೆ 

ಗಡಿ 84 /9 ತೆಂಗು - 02 
ಜಯಮ್ಮ ಕೋ ಮೇಘಾನಂದಮೂರ್ತಿ ( ಜಂಟಿ) 
ಮೇಘಾನಂದಮೂರ್ತಿ ಬಿನ್ ಲೇ ರಂಗಯ್ಯ , 

0 - 02 
84 /9 

ಉಳಿಕೆ 847 84 /8 ಉಳಿಕೆ 
ಜಯಮ್ಮ ಕೋಂ ಮೇಘಾನಂದಮೂರ್ತಿ( ಜಂಟಿ) 

B ಖರಾಬು 0 - 00 1 /4 
ಮೇಘಾನಂದಮೂರ್ತಿ ಬಿನ್ ಲೇ ರಂಗಯ್ಯ , 

ಖುಷಿ 

0 - 21 
84 / 7 

8400 | ಗಡಿ 84/5 ಬೇವು- 01 , ಬೇವುಸಸಿ - 04 , ಕಾಡುಮರ- 02 
ಜಯಮ್ಮ ಕೋಂ ಮೇಘಾನಂದಮೂರ್ತಿ( ಜಂಟಿ) 

B ಖರಾಬು | 0 - 01 

84 /3 , 

ತೆಂಗು - 28 , ಅಡಿಕೆ - 10, ಅಡಿಕೆಸಸಿ - 15 , 
ತಿಮ್ಮಯ್ಯ ಬಿನ್ ಲೇಟ್.. ಹುಚ್ಚಪ್ಪ 

84 /5 0 -20 ಉಳಿಕೆ ಉಳಿಕೆ 

83 
8400 

ತೇಗ- 02 , ಹನಿನೀರಾವರಿ 
ಮೇಘಾನಂದಮೂರ್ತಿ ಬಿನ್ ಲೇ ರಂಗಯ್ಯ , 
8400 ಖುಷ್ಠಿ 0 -13 84 /7 ಉಳಿಕೆ | 

84 /5 
ಜಯಮ್ಮ ಕೋಂ ಮೇಘಾನಂದಮೂರ್ತಿ( ಜಂಟಿ) 
ಮೇಘಾನಂದಮೂರ್ತಿ ಬಿನ್ ಲೇ ರಂಗಯ್ಯ , 

84 /5 , 
84 /3 | ಖುಷ್ಠಿ 0 - 00 1/2 

ಉಳಿಕೆ ಉಳಿಕೆ 

84 /5 
ಜಯಮ್ಮ ಕೋಂ ಮೇಘಾನಂದಮೂರ್ತಿ ( ಜಂಟಿ) 

8410 


- 


10 | 


847 


ಖುಷಿ 


ಉಳಿಕೆ 


ಖುಷಿ 


ಭಾಗ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


೬೧೧ 


2 


N 


. 


7 


| 


ಖುಷ್ಠಿ 


1 - 04 


ನರಸಿಂಹಯ್ಯ ಬಿನ್ ನರಸಯ್ಯ 
ರಂಗಯ್ಯ ಬಿನ್ ನರಸಿಂಹಯ್ಯ 


| ಬೇವು- 06, ತೆಂಗು - 05 , ತೆಂಗುಸಸಿ - 01, 

ಹೊಂಗೆ - 01 
ಬೇವು- 02 


83 / ³1 


ಖುಷಿ 


0 - 11 


ಉಳಿಕೆ 


ಉಳಿಕೆ 


84 / 5 


( 78/15, 

78 / 6ಬಿ 


ಸಣ್ಣಲಿಂಗಯ್ಯ ಬಿನ್ ಹೆಂಜಯ್ಯ 


ಬೋರ್‌ವೆಲ್‌ - 01 


ಖುಷ್ಠಿ 0 - 12 
ಆಕಾರ್‌ಬಂದ್ ನಂತೆ ಸ. ನಂ 83 ಆಗಿರುತ್ತದೆ 
ಪಹಣಿ 
ಪ್ರಕಾರ ಖುಷಿ 0 - 08 
78 /7 , 


10 | ಚಂದ್ರಮ್ಮ ಕೋಂ ಶಂಕರಪ್ಪ 


ಉಳಿಕೆ 


78 /6ಬಿ 


| 83 


ಉಳಿಕೆ 


ತೆಂಗು - 12 , ಬೇವು- 03, ಬೋರ್‌ವೆಲ್‌ - 01 


ಖುಷಿ 


- 


11 | ದೇವರಾಜು ಬಿನ್ ಬೊಪ್ಪಯ್ಯ 


ಆಕಾರ್ ಬಂದ್ ದುರಸ್ತಿಯಂತೆ 78 / 5 ಆಗಿದ್ದು , 
ಪಹಣಿಯಲ್ಲಿ ಇಂಡೀಕರಣವಾಗಿರುವುದಿಲ್ಲ 

0 - 10 
78 / 6ಬಿ ಖುಷಿ 0 -08 1/2 78 / 5 

ಖರಾಬು 0 - 00 1/ 2 
78 /14 

0 - 01 1/2 | ಉಳಿಕೆ 


| 78 / 

5 


8378/14 


ಬೇವು- 01 , ಹೊಂಗೆ- 04 , ಬಾಗಿ - 04 


| 78/5 


| 78/6ಬಿ 


| ಉಳಿಕೆ 


| ತೆಂಗು - 04 , ಅಡಿಕೆ - 22 


ಖುಷಿ 
ಖುಷಿ 


0 - 02 


12 | ದಾಸಣ್ಣ ಬಿನ್ ನಾಗಯ್ಯ 
_ 13 | ಬಸವಲಿಂಗಯ್ಯ ಬಿನ್ ದಾಸಪ್ಪ 
14 | ದಾಸಪ್ಪ ಬಿನ್ ಲಕ್ಕಪ್ಪ 

ದಾಸಪ್ಪ ಬಿನ್ ದಾಸಪ್ಪ 
ತಿಮ್ಮಯ್ಯ ಬಿನ್ ದಾಸಪ್ಪ 


ಉಳಿಕೆ, 


16 


| 78 /5 


78/ 5 


0 - 28 


78 /6ಬಿ. 
7814 


ಖುಷಿ 
ಖರಾಬು 


ಉಳಿಕೆ 


7874 


0 - 01 


ಜುಂಜಯ್ಯ ಬಿನ್ ದಾಸಪ್ಪ 


ತೆಂಗು- 49 , ಅಡಿಕೆ - 37 , ಅಡಿಕೆಸಸಿ - 08 , 
ತೇಗ- 03 ಹನಿನೀರಾವರಿ 


18 | ಜಯಮ್ಮ ಕೋಂ ಲೇಟ್ ಲಕ್ಕಣ್ಣ 

ಕರಿಯಪ್ಪ ಬಿನ್ ಚಿಕ್ಕರಂಗಯ್ಯ 
ಪಾಂಡುರಂಗಯ್ಯ ಬಿನ್ ಲೇ ಕರಿಯಪ್ಪ, 

ಗೋವಿಂದರಾಜು ಬಿನ್ ಲೇ ಕರಿಯಪ್ಪ ( ಜಂಟಿ) 
20 ಬಸವಲಿಂಗಯ್ಯ ಬಿನ್ ದಾಸಪ್ಪ 


| 78/4 


ಖುಷಿ 


| 0 -16 


78 / 5 


78 /3, 
ಉಳಿಕೆ 


7910 , 
792 


ತೆಂಗು- 12 ಮತ್ತು ತೆಂಗು -12 


78 /3 


ಖುಷಿ 


0 - 05 


78 / 4 


ಉಳಿಕೆ 


79 / 2 


ತೆಂಗು - 06 , ತೇಗ- 01 


೬೧೨ 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೧೧ , ೨೦೧೮ 

5 | 6 | 7 | 8 
ಬಾಗಾಯ್ತು | 0 - 02 1 /2 

78/ 4 , 
7910 

ಉಳಿಕೆ 79 /2 
0 - 03 

78/5 


_ 10 


21 | ಲಕ್ಕಣ್ಣ ಬಿನ್ ನಾಗಯ್ಯ 


ಉಳಿಕೆ 


ತೆಂಗು -03, ಅಡಿಕೆ- 51 , ಹನಿ ನೀರಾವರಿ 


ತರಿ 


ಬಾಗಾಯ್ತು 


0 - 05 


22 | ದಾಸಣ್ಣ ಬಿನ್ ನಾಗಯ್ಯ 


79/2 | 


ಉಳಿಕೆ , 
7910 


ಉಳಿಕೆ, 
79 / 8 


| 78 /3, 
| 78 /4 


74 / 


ತರಿ 


1 - 05 


23 ಜುಂಜಯ್ಯ ಬಿನ್ ದಾಸಪ್ಪ 


79 / 8 


ಬಾಗಾಯ್ತು | 0 - 07 


| 7972 


ಉಳಿಕೆ 


ಉಳಿಕೆ 


| 744 


ಬಾಗಾಯ್ತು 11- 11 
| B ಖರಾಬು | 0 - 06 


ತೆಂಗು - 79 , ಅಡಿಕೆ - 277 , ಅಡಿಕೆಸಸಿ - 03, 
ಮಾವು- 01, ಹಲಸು - 03, ಹಲಸುಸಸಿ - 02 , ನುಗ್ಗೆ 
02 , ನೇರಳೆ - 01, ತೇಗಸಸಿ - 06 , ನೀಲಗಿರಿ - 01, 
ಬೋರ್‌ವೆಲ್ - 02, ಹನಿ ನೀರಾವರಿ 
ಅಡಿಕೆ - 87 , ಅಡಿಕೆಸಸಿ - 04 , ತೆಂಗು - 10 , 
ಹೊಂಗೆ - 01 , ಸಿಲ್ವರ್‌- 03, ತೇಗ- 02 , 
ಬೋರ್‌ವೆಲ್ - 01, ಹನಿ ನೀರಾವರಿ 
ತೆಂಗು - 32 , ತೆಂಗುಸಸಿ - 25, ಅಡಿಕೆ - 25 , 
ಹುಣಸೆ - 01, ಅಡಿಕೆಸಸಿ - 23 , ತೇಗ- 13 , 
ಹಲಸು - 02 , ನೀಲಗಿರಿ - 01, ಹಿಪ್ಪ - 01, 
ಸೀಗೆಮೆಳೆ- 01, ಯಾಬೇವು- 01, 
ನೇರಳೆ - 02 , ಬಿದುರು ಮಳೆ - 01, 
ಹೊಂಗೆ - 02 , ಹನಿ ನೀರಾವರಿ 
ತೆಂಗು - 55, ಅಡಿಕೆ - 90, ಅಡಿಕೆಸಸಿ -64 , 
ಹುಣಸೆ - 01, ಮಾವು- 4 , ನೇರಳೆ - 01 , 
ಬೇವು- 01, ಬಾಗಿ -01, ಎರದ - 02 , ಹೊಂಗೆ - 04 , 
ಹುಣಸೆಸಸಿ - 01, ಸೀಬೆ- 06, ದಾಳಿಂಬೆ - 01, 
ಹೊಂಗೆ- 01, ಹನಿ ನೀರಾವರಿ 
ತೆಂಗು - 02 , ನೀಲಗಿರಿ - 06 
ತೆಂಗು - 49 , ತೆಂಗುಸಸಿ - 02 , ತೇಗ- 16 , 
ತೇಗಸಸಿ -10 , ಅರ್ಕಿಲಸ್ - 01 , ಸಿಲ್ವರ್‌- 03 | 
ತೆಂಗು -20, ತೆಂಗು ಸಸಿ - 3 ಬೇವು- 02 , 
ಬೇವುಸಸಿ - 05, ಅರ್ಕಿಲಸ್ - 02 , ಪೈಪ್‌ಲೈನ್ 


24 | ಕರೇಹನುಮಯ್ಯ 


74 / 


ಉಳಿಕೆ 


ಉಳಿಕೆ 


79/ 2 , 
| 79 /8 | 


75 


25 


ಹೆಚ್. ಟಿ ದಾಸೇಗೌಡ ಬಿನ್ ತಿಮ್ಮೇಗೌಡ 


75 / ಪಿ3 


ಖುಷಿ 


1 - 36 


75/ bli 


ಖುಷಿ 


0 - 30 


ಉಳಿಕೆ, 


ಉಳಿಕೆ, 


ಉಳಿಕೆ 


ಗಡಿ 


ಗಿರಿಯಪ್ಪ ಬಿನ್ ಚಿಕ್ಕರಂಗಯ್ಯ , ನರಸಮ್ಮ ಕೋಂ 
ಗಿರಿಯಪ್ಪ( ಜಂಟಿ) 
ಶಿವಣ್ಣ ಬಿನ್ ಭೈರಪ್ಪ, ರಾಜಮ್ಮ ಕೋಂ ಶಿವಣ್ಣ 
( ಜಂಟಿ) 
ಹನುಮಂತಯ್ಯ ಬಿನ್ ಕರೇಹನುಮಯ್ಯ , ಬೋರಮ್ಮ 
ಕೋಂ ಕರೇಹನುಮಯ್ಯ ( ಜಂಟಿ) 


741 


74 /2ಬಿ1, 
74 /2ಸಿ, 


75/ ಪಿ7 | 


ಖುಷ್ಠಿ 


0 - 33 


75 / ಪಿ9 | 


ಖುಷಿ 


0 - 30 


ತೆಂಗು ಸಸಿ - 20, ಬೇವು-1, ಬೇವು ಸಸಿ - 2, ಆಲ -1 


ಭಾಗ ೪ 


೬೧೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 
3 | 4 | 5 | 6 | 7 | 8 


| 


9 


| 


10 


75 / ಪಿ18 


ಖುಷ್ಠಿ 


0- 10 | 


ರಂಗಯ್ಯ ಬಿನ್ ಚಿಕ್ಕರಂಗಯ್ಯ , ಪುಟ್ಟಮ್ಮ ಕೋಂ 
ರಂಗಯ್ಯ , ( ಜಂಟಿ) 
ಶಿವಣ್ಣ ಬಿನ್ ಕರೇಹನುಮಯ್ಯ 
ಲಕ್ಷಕ್ಕೆ ಕೋಂ ಶಿವಣ್ಣ ( ಜಂಟಿ) 


75 / ಪಿ6 


ಖುಷ್ಠಿ 


0 -35 


ಮಾವು - 07, ಬೇವು- 07, ಬೇವುಸಸಿ - 08 , 
ಬಿಲ್ವಾರ - 02 , ಬಿಲ್ವಾರಸಸಿ - 02 , ಹುಣಸೆ ಸಸಿ - 01 , 
ತೆಂಗು - 40, ತೇಗಸಸಿ - 03, ತೇಗ- 01, 
ಸಿಲ್ವರ್‌ - 01, ಹಲಸು - 01, ಬೇವು- 04 , 
ಅರ್ಕಿಲಸ್ - 02 , ಬೋರ್‌ವೆಲ್ - 01, ಪೈಪ್ಲೈನ್ 


ರಂಗಯ್ಯ ಬಿನ್ ನಂಜಯ್ಯ 
ಪುಟ್ಟನರಸಮ್ಮ ಕೋಂ ರಂಗಯ್ಯ ( ಜಂಟಿ) 


75 / ಪಿ8 


ಖುಷ್ಠಿ 


3 - 00 


32 | ರಾಮಯ್ಯ ಬಿನ್ ಕೆಂಚಯ್ಯ 


74 /2ಸಿ 


ಖುಷಿ 


1 - 05 


| ಉಳಿಕೆ 


| 75 


| 74 /2ಬಿ1 | ಗಡಿ 


ಖುಷಿ 


ತರಿ | 


14 - 35 1 /2 

1 - 08 
ಬಾಗಾಯ್ತು | 1 -25 1/2 
B ಖರಾಬು 0 - 08 3 / 4 


ಒಟ್ಟು 


17 - 37 3 / 4 


P. R . 123 


ವಿಶೇಷ ಭೂಸ್ವಾಧೀನಾಧಿಕಾರಿ, 
ಎತ್ತಿನಹೊಳೆ ಯೋಜನೆ, ತುಮಕೂರು 


ಜಿಲ್ಲಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು 


SC -10 


ಜಿಲ್ಲಾಧಿಕಾರಿಗಳ ಕಾರ್ಯಲಯ , ತುಮಕೂರು ಜಿಲ್ಲೆ, ತುಮಕೂರು 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ, 2013 ರ ಕಲಂ 11 (1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ: ಎಲ್ . ಎ . ಕ್ಯೂ .ಎಸ್ . ಆರ್106 / 17 - 18, ದಿನಾಂಕ : 27 - 03 - 2018, 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಹೇಮಾವತಿ ನಾಲಾ ಪೈಪ್‌ಲೈನ್ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು 
ಬಂದಿರುವುದರಿಂದ ; 

ಕೇಂದ್ರ ಅಧಿನಿಯಮ “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ , 2013” ರ ಕಲಂ 6(2) ರಡಿಯಲ್ಲಿ ನೀರಾವರಿ ಯೋಜನೆಗಾಗಿ 
ಭೂಸ್ವಾಧೀನಪಡಿಸುವುದರಿಂದ Enviornment Impact Assessment ವರದಿ ತಯಾರಿಸಲು ಕ್ರಮ ತೆಗೆದು ಕೊಂಡಿರುವುದರಿಂದ ಕಲಂ 4ರಲ್ಲಿ ತಿಳಿಸಿರುವಂತೆ Social Impact Assessment ವರದಿ ತಯಾರಿಸುವುದರಿಂದ ವಿನಾಯಿತಿ 
ನೀಡಲಾಗಿದೆ. ಆದುದರಿಂದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ( ಕರ್ನಾಟಕ) ನಿಯಮಾವಳಿ, 2015ರ ನಿಯಮ 5(1) ರಂತೆ ಕೇಂದ್ರ ಅಧಿನಿಯಮ 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ , 2013ರ ಕಲಂ 11(1) ರನ್ವಯ ಅಧಿಸೂಚನೆ ಹೊರಡಿಸಲಾಗಿದೆ ಹಾಗೂ “ The Right to Fair 
Compensation and Transparency in Land Acquisition, Rehabilition and Resettlement ( Karnataka) Rules 2015” ರ ನಿಯಮ 2 ( ಸಿ) ರನ್ವಯ ಜಿಲ್ಲಾಧಿಕಾರಿಗಳ ಕಾರ್ಯ ಗಳನ್ನು ನಿರ್ವಹಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು , ಹೇಮಾವತಿ ನಾಲಾವಲಯ , ತುಮಕೂರು ಇವರನ್ನು ನೇಮಕ ಮಾಡಿರುತ್ತದೆ. ಭೂಸ್ವಾಧೀನಕ್ಕೆ ಒಳಪಡುವ ಸರ್ವೆನಂಬರ್ ಮತ್ತು ವಿಸ್ತೀರ್ಣದ ವಿವರಗಳು ಈ ಕೆಳಕಂಡಂತಿರುತ್ತದೆ. 


RNI. No. KARBIL / 2001/47147 POSTAL REGN . No. RNP /KA /BGS / 2202/ 2017 - 19 
Licensed to post without prepayment WPP No . 297 


೬೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧, ೨೦೧೮ 


ಭಾಗ ೬ 


ಈ ಪ್ರಕಟಣೆಯು ಕೇಂದ್ರ ಅಧಿನಿಯಮ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ , 2013 ರ ಕಲಂ 11(1) ರಂತೆ ಹೊರಡಿಸಲಾಗಿದೆ . 
ಭೂಸ್ವಾಧೀನಕ್ಕೆ ಒಳಪಡುವ ಜಮೀನುಗಳ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ , ತುಮಕೂರು ಇವರ ಕಛೇರಿಯಲ್ಲಿ ಪರಿಶೀಲನೆಗೆ ಇಡಲಾಗಿದೆ. 

ಸರ್ಕಾರವು ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಹೇಮಾವತಿ ನಾಲಾವಲಯ, ತುಮಕೂರು ಹಾಗೂ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಕಲಂ 12ರ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಅಧಿಕಾರ 
ನೀಡಿರುತ್ತದೆ. 

ಕಲಂ 11 ( 4) ರಲ್ಲಿ ತಿಳಿಸಿರುವಂತೆ ಮೇಲ್ಕಂಡ ಜಮೀನುಗಳಲ್ಲಿ ಆಸಕ್ತಿಯುಳ್ಳ ವ್ಯಕ್ತಿಗಳು ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ 
ಯಾವುದೇ ಅಭಿವೃದ್ಧಿ ವೆಚ್ಚಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ತುಮಕೂರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಭೂಸ್ವಾಧೀನಗೊಳಿಸಲಾದ ಜಮೀನುಗಳಿಗೆ ಪರಿಹಾರ 
ಧನವನ್ನು ನಿರ್ಧರಿಸುವಾಗ ಉಪೇಕ್ಷಿಸಲಾಗುವುದು. 

ಈ ಪ್ರಕಟಣೆಯಲ್ಲಿ ಪ್ರಕಟಿಸಲಾದ ಜಮೀನುಗಳಲ್ಲಿ ಆಸಕ್ತಿಯುಳ್ಳವರು ಅಧಿಸೂಚನೆ ಪ್ರಕಟವಾದ 60 ದಿನಗಳೊಳಗಾಗಿ ಕಲಂ 15ರಂತೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ , ತುಮಕೂರು ರವರಿಗೆ ನೀಡತಕ್ಕದ್ದು. 


ಅನುಸೂಚಿ 


ಜಿಲ್ಲೆ : ತುಮಕೂರು 


ತಾಲ್ಲೂಕು : ತುರುವೇಕೆರೆ 


ಹೋಬಳಿ : ಕಸಬಾ 


ಗ್ರಾಮ : ಗೋಣಿತುಮಕೂರು 


೫)R 


ಸ. ನಂ . 


ಭೂಮಿಯ 
ತರಹ 


ಭೂಸ್ವಾಧೀನ 
ವಿಸ್ತೀರ್ಣ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಚಕ್ಕುಬಂದಿ 
ಪಶ್ಚಿಮ ಉತ್ತರ 


ಷರಾ 


ಪೂರ್ವ 


ದಕ್ಷಿಣ 


1 | 


2 


| 


3 


- 


5 


0 - 30 


114 


ತಂಡಗದ ಹುಚ್ಚಯ್ಯ , ಜಿ.ಎಲ್.ಸಿದ್ದಲಿಂಗಯ್ಯ , 
ಎನ್. ವಿ.ಶಾಂತಮ್ಮ ಕೋಂ ಆರ್. ಜಿ. ನಂಜಪ್ಪ, 

ಎನ್ . ವಿ. ಶಾಂತಮ್ಮ 
- ಜಿ. ಟಿ. ನಾಗರಾಜು ಬಿನ್ ತಿಮ್ಮೇಗೌಡ, 
ಎನ್. ವಿ. ಶಾಂತಮ್ಮ ಕೋಂ ಆರ್‌. ಜಿ.ನಂಜಪ್ಪ , 

ಘೋಷ್ಟಾರೆ 
ಕ್ರ. ಸಂ . | ಗ್ರಾಮ 

ಬಾಗಾಯ್ತು * ಖುಷ್ಟಿ 
ಗೋಣಿತುಮಕೂರು 

0 - 30 


| 


ತರಿ 


0 - 30 


P . R . 125 


ವಿಶೇಷ ಭೂಸ್ವಾಧೀನಾಧಿಕಾರಿ , 
ಹೇಮಾವತಿ ನಾಲಾವಲಯ , ತುಮಕೂರು. 


ಜಿಲ್ಲಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59. 


